WPP -47 


S 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಏಪ್ರಿಲ್ ೧೨, ೨೦೧೨ ( ಚೈತ್ರ ೨೩ , ಶಕ ವರ್ಷ ೧೯೩೪) 


ಸಂಪುಟ ೧೪೭ 


ಸಂಚಿಕೆ ೧೫ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ಡೀಸಲ್ 

ಜನರೇಟರ್ ಮತ್ತು ವಾಟರ್ ಟ್ಯಾಂಕರ್ ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಲ್ಕು ಪಾವತಿಸುವ ಬಗ್ಗೆ . 
ಓದಲಾಗಿದೆ: 1) ಗದಗ ಜಿಲ್ಲಾಧಿಕಾರಿಗಳ ಪತ್ರ ಸಂ . ಪುನರ್ವಸತಿ / ಸಿಆರ್ / 57 / 2011 - 12 , ದಿನಾಂಕ : 31 -01- 2012 

2) ಯಾದಗಿರಿ ಜಿಲ್ಲಾಧಿಕಾರಿಗಳ ಪತ್ರ ಸಂ : ಕಂ | ಜೈವಿಪ - 406 / 2011-12 , ದಿನಾಂಕ : 

30 -11 - 2012. 
3) ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಪತ್ರ ಸಂ : ಸಿಎಎಲ್ / ಸಿಆರ್ -10 - 11, ದಿನಾಂಕ : 

26 - 12 - 2011, 09 -12 - 2011. 
ಪ್ರಸ್ತಾವನೆ : 

ಗದಗ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಮೇಲೆ ಓದಲಾದ (1)ರಿಂದ ( 3) ರ ವರೆಗಿನ ಪತ್ರಗಳಲ್ಲಿ ಆಸರೆ 
ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ಅಮರಗೋಳ ಮತ್ತು 
ಕುರುವಿನಕೊಪ್ಪ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲ್ಲೂಕಿನ ತಿಂಥಣಿ, ಬಂಡೋಳಿ ಮತ್ತು ಉಪ್ಪಲದಿನ್ನಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬದಾಮಿ 
ತಾಲ್ಲೂಕಿನ ಜಕನೂರ ಮತ್ತು ಚಿಮ್ಮಲಗಿ ಗ್ರಾಮಗಳಲ್ಲಿ ಡೀಸಲ್ ಜನರೇಟರ್‌ ಹಾಗೂ ವಾಟರ್ ಟ್ಯಾಂಕರ್‌ನ್ನು ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಬು 
ಆಸರೆ ಯೋಜನೆಯಡಿ ಗದಗ ಜಿಲ್ಲಾಧಿಕಾರಿಗಳು ರೂ . 1,60,000 /- , ಯಾದಗಿರಿ ಜಿಲ್ಲಾಧಿಕಾರಿಗಳು ರೂ . 7,20 ,000/ - ಹಾಗೂ ಬಾಗಲಕೋಟೆ 
ಜಿಲ್ಲಾಧಿಕಾರಿಗಳು ರೂ . 2,44,960 /- ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ : ಆರ್‌ಡಿ 400 ಟಿಎನ್ಆರ್ 2010, ಬೆಂಗಳೂರು, ದಿನಾಂಕ: 21 - 02 - 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭದ ಹಿನ್ನೆಲೆಯಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಡೀಸಲ್ ಜನರೇಟರ್ 
ಹಾಗೂ ವಾಟರ್ ಟ್ಯಾಂಕರ್‌ನ್ನು ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಲ್ಕು ಜಿಲ್ಲಾಧಿಕಾರಿಗಳು, ಗದಗ , ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆ ಇವರಿಗೆ 
ಈ ಕೆಳಗಿನಂತೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

ಕ್ರ. ಸಂ . ಗ್ರಾಮ 

ಜನರೇಟರ್ ಬಾಬು ( ರೂ .ಗಳಲ್ಲಿ) - 
1 . ಗದಗ. 

1, 60 , 000 / 
ಯಾದಗಿರಿ 

7 ,20 , 000/ 
ಬಾಗಲಕೋಟೆ 

2 ,44 ,960 / 
ಒಟ್ಟು 

11 , 24 ,960/ 
(ರೂಪಾಯಿ ಹನ್ನೊಂದು ಲಕ್ಷದ ಇಪ್ಪತ್ತನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಮಾತ್ರ) 

(೯೭೭) 


೯೭೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಈ ವೆಚ್ಚವನ್ನು ಲೆಕ್ಕ ಶೀರ್ಷಿ ಕೆ 8235 - 00 - 111 - 0 - 02 ಅಡಿಯಲ್ಲಿ Public Contributions to the Calamity Relief ಅಡಿಯಲ್ಲಿ 
ಭರಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸದರಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಡ್ರಾ ಮಾಡಲು 
ಪೇಯೀಸ್ ರಸೀದಿ ( ಸಿಟಿಎಸ್ - 8) ಬಿಲ್ಲು ತಯಾರಿಸಿ, ಮೇಲು ಸಹಿ ಮಾಡಿ ಖಜಾನೆಗೆ ಸಲ್ಲಿಸಲು ಸೂಚಿಸಿದೆ. 

ಈಗ ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಹಣ ಬಳಕೆ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು ಬಿಡುಗಡೆ ಮಾಡಿರುವ 
ಹಣವನ್ನು ಹೇಗೆ ಉಪಯೋಗಿಸಲಾಗಿದೆ ಮತ್ತು ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ ಸಲ್ಲಿಸುವುದು. 
ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಎಂ . ಆನಂದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 733 

ಕಂದಾಯ ಇಲಾಖೆ 

( ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಕಲಂ - 71ರನ್ವಯ ಘೋಷಿಸಿರುವ 

“ಮೀಸಲು ಅರಣ್ಯ ” ಜಮೀನುಗಳ ಮೋಜಣಿ ತಂಡದ ಕಾಲಾವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಅಪಜೀ 74 ಎಫ್ ಎಎಫ್ 2007, ದಿನಾಂಕ: 01 - 02 - 2007 

2) ಸರ್ಕಾರಿ ಪತ್ರ ಸಂಖ್ಯೆ ಅಪಜೀ 57 ಎಫ್ಎಎಫ್ 2008, ದಿನಾಂಕ: 14 - 11 - 2008 

ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 116 ಎಫ್ ಎಎಫ್ 2009 , ದಿನಾಂಕ : 08 - 01 - 2010 
4) ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 208 ಎಫ್ಎಎಫ್ 2010, ದಿನಾಂಕ: 02 - 02 - 2011 

ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯ ಯೋಜನೆ) ಇವರ ಪತ್ರ ಸಂಖ್ಯೆ: 

ಪ್ರಮುಅಸಂ / ಮುಅಸಂ /ಕಾಯೋ / 05/ಸಿಆರ್ -5 /2005 - 06, ದಿನಾಂಕ: 06 - 01 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಿಂದ (4) ರವರೆಗಿನ ದಿನಾಂಕ 01 -02 - 2007, 14-11- 2008, 08 -01 -2010 ಮತ್ತು 
02 - 02 - 2011 ರ ಆದೇಶ ಮತ್ತು ಪತ್ರಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ - 1964 ಕಲಂ - 71ರನ್ವಯ “ ಮೀಸಲು 
ಅರಣ್ಯ ” ವೆಂದು ಘೋಷಿಸಿರುವ 136619 .30 ಎಕರೆ ಸರ್ಕಾರಿ ಜಮೀನುಗಳನ್ನು ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಲು ಜಂಟಿ ಮೋಜಣಿ ತಂಡವನ್ನು 
ರಚಿಸಿ , ಜಮೀನುಗಳ ಸರ್ವೆ ಮತ್ತು ಹದ್ದುಬಸ್ತು ಗುರುತಿಸುವ ಕೆಲಸವನ್ನು ಪೂರ್ಣಗೊಳಿಸಲು ಕಾಲಾವಧಿಯನ್ನು ವಿಸ್ತರಿಸುತ್ತಾ ದಿ : 31 - 05 - 2011 ವರೆಗೆ 
ವಿಸ್ತರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 5) ರ ಪ್ರಸ್ತಾವನೆಯಲ್ಲಿ (Task Force) ವತಿಯಿಂದ ಇನ್ನು 1226 ಎಕರೆ ಪ್ರದೇಶವನ್ನು ಮೋಜಣಿ ಮಾಡಲು 
ಬಾಕಿಯಿದ್ದು, ವಿಸ್ತರಿಸಿದ್ದ ಅವಧಿಯಲ್ಲಿ ಜಂಟಿ ಮೋಜಣಿ ಕಾರ್ಯವನ್ನು ಕಾರಣಾಂತರಗಳಿಂದ ಪೂರ್ಣಗೊಳಿಸಲಾಗಿಲ್ಲವಾದ್ದರಿಂದ ಸರ್ವೆ ಕಾರ್ಯವನ್ನು 
ಪೂರ್ಣಗೊಳಿಸಲು ಕಾಲಾವಧಿಯಲ್ಲಿ ದಿ: 31 - 05 - 2012 ರವರೆಗೆ ವಿಸ್ತರಿಸಲು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯ ಯೋಜನೆ) ಬೆಂಗಳೂರು, 
ಇವರು ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಸರ್ಕಾರ ಮಟ್ಟದಲ್ಲಿ ಪರಿಶೀಲಿಸಲಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೀಸಲು ಅರಣ್ಯದ 
ಜಮೀನುಗಳ ಮೋಜಣಿ ಮತ್ತು ಹದ್ದುಬಸ್ತು ಕಾರ್ಯಕ್ಕಾಗಿ ರಚಿಸಲಾಗಿರುವ ಜಂಟಿ ಮೋಜಣಿ ತಂಡದ ಅವಧಿಯನ್ನು 31ನೇ ಮೇ 2012 ರವರೆಗೆ 
ವಿಸ್ತರಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ : ಅಪಜೀ 208 ಎಫ್ ಎಎಫ್ 2010, ಬೆಂಗಳೂರು, ದಿನಾಂಕ: 1 - 03 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ - 71ರನ್ವಯ ಘೋಷಿಸಿರುವ 
“ಮೀಸಲು ಅರಣ್ಯ ” ಜಮೀನುಗಳ ಸರ್ವೆ ಮಾಡಿ ಹದ್ದು ಬಸ್ತು ಗುರುತಿಸುವ ಕಾರ್ಯಕ್ಕೆ ರಚಿಸಿರುವ ಜಂಟಿ ಮೋಜಣಿ ತಂಡದ ಅವಧಿಯನ್ನು 
ದಿನಾಂಕ: 31 - 05 - 2012 ರವರೆಗೆ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಆರ್ . ಅನಂತರಾಮು 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 735 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


೯೭೯ 


೯೭೯ 


ವಸತಿ ಸಚಿವಾಲಯ 
ವಿಷಯ : ಮಂಡ್ಯ ಜಿಲ್ಲೆ ಕೆ.ಆರ್. ಪೇಟೆ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಇ 42 ಹೆಚ್ಎಎಂ 1999, ದಿನಾಂಕ : 10 - 05 -2000. 


ಪ್ರಸ್ತಾವನೆ : 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೆಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕತ ಆದೇಶದನ್ವಯ ಮಂಡ್ಯ ಜಿಲ್ಲೆ ಕೆ. ಆರ್. ಪೇಟೆ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 16 ಹೆಚ್ ಎಎಸ್ 2012 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ಮಂಡ್ಯ ಜಿಲ್ಲೆ ಕೆ. ಆರ್. ಪೇಟೆ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಶ್ರೀ ಸುರೇಶ್ ಕೆ. ಎಸ್ . ಬಿನ್ ಶಿವಣ್ಣ, ಹಳೆ ಮೈಸೂರುರೋಡ್, ಕೆ. ಆರ್ . ಪೇಟೆ ಟೌನ್ 


ಸಾಮಾನ್ಯ 


ಪ. ಜಾತಿ 
2 . ಶ್ರೀಮತಿ ಭಾರತಿ ಕೋಂ . ಕೆ.ಎನ್. ಮಹೇಶ್, ಅಂಬೇಡ್ಕರ್ ನಗರ, ಕೆ.ಆರ್. ಪೇಟೆ ಟೌನ್. 

( ಮಹಿಳೆ ) 
ಶ್ರೀ ಕೆ.ಕೆ. ಕುಮಾರ್ (ಕಂಠಿ ) ಬಿನ್ ಕಾಳೇಗೌಡ, ಹಳೆ ಹೇಮಗಿರಿ ರಸ್ತೆ, ಕೆ.ಆರ್. ಪೇಟೆ ಟೌನ್. 

ಹಿಂ . ವರ್ಗ 
ಶ್ರೀ ಖಾಸಿಂಸಾಬ್ ಬಿನ್ ಬುಡನ್ ಸಾಬ್, ರಾಯಲ್ ಬಿಲ್ಲಿಂಗ್ ಹೌಸ್, ತಾಲ್ಲೂಕು ಆಫೀಸ್ ರಸ್ತೆ, ಕೆ. ಆರ್. ಪೇಟೆ ಅ . ಸಂ . 
ಟೌನ್. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್.721 

ಬಿ. ಶಂಕರಪ್ಪ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 

ವಸತಿ ಸಚಿವಾಲಯ 
ವಿಷಯ : ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ವಇ 42 ಹೆಚ್ಎಎಂ 1999 , ದಿನಾಂಕ : 10 - 05 - 2000 . 


ಪ್ರಸ್ತಾವನೆ : 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ ಗ್ರಾಮೀಣ 
ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ , ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ ಆದೇಶವನ್ನು 
ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ತುಮಕೂರು ಮಧುಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 

ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ವಇ 23 ಹೆಚ್ಎಎಸ್ 2012 , ಬೆಂಗಳೂರು, ದಿನಾಂಕ: 13/ 4ನೇ ಫೆಬ್ರವರಿ 2012 
ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


1 


| 3 


ಶ್ರೀ ಸುನೀಲ್ ಬಿನ್ ನಾಗರಾಜರಾವ್, ಬಸ್‌ಸ್ಟಾಂಡ್ ಹೋಟೇಲ್, ಮಧುಗಿರಿ , ತುಮಕೂರು ಜಿಲ್ಲೆ 

ಸಾಮಾನ್ಯ 
ಶ್ರೀ ರಂಗಶಾಮಯ್ಯ ( ಜಟಕಾ) ಬಿನ್ ಲೆ|| ರಂಗಪ್ಪ, 4ನೇ ಕ್ರಾಸ್ , ಪಿ.ಎಲ್. ಡಿ. ಬ್ಯಾಂಕ್ ರಸ್ತೆ, ಕೆ.ಆರ್ . ಬಡಾವಣೆ, ಪ. ಜಾತಿ 
ಮಧುಗಿರಿ , ತುಮಕೂರು. 
ಶ್ರೀ ಕೆ. ಎಸ್ . ಪಾಂಡುರಂಗರೆಡ್ಡಿ ಬಿನ್ ಶನಿವಾರಂರೆಡ್ಡಿ ಕೆ. ಟಿ., ನಂ . 248 / , ಶ್ರೀ ಶಿರಡಿಸಾಯಿ ನಿಲಯ 

ಹಿಂ . ವರ್ಗ 
ರಾಘವೇಂದ್ರ ಬಡಾವಣೆ, ಮಧುಗಿರಿ , ತುಮಕೂರು. 

ಶ್ರೀ ಮತಿ ಸಲ್ಮಾ ಬಿನ್ ಅಬ್ದುಲ್ ಗಣಿ, ಬಿಸ್ಕರ್ ಮರ್ಚೆಂಟ್ , ಪಾವಗಡ ಗೇಟ್, ಶಾದಿಮಹಲ್ ಹತ್ತಿರ, ಕುಮಾರ್ 
4 . 

ಅ. ಸಂ . 
ಬೀದಿ, 1ನೇ ಬ್ಲಾಕ್ , ಮಧುಗಿರಿ , ತುಮಕೂರು. 

( ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಶಂಕರಪ್ಪ 
ಪಿ . ಆರ್. 722 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 


೯೮೦ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ವಸತಿ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆ ರಾಜಾಜಿನಗರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ . 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ವಇ 42 ಹೆಚ್ಎಎಂ 1999, ದಿನಾಂಕ : 10 - 05 - 2000. 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ , ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಬೆಂಗಳೂರು ನಗರ ಜಿಲ್ಲೆ ರಾಜಾಜಿನಗರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 96 ಹೆಚ್ ಎಎಸ್ 2011 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ಬೆಂಗಳೂರು ನಗರ ಜಿಲ್ಲೆ ರಾಜಾಜಿನಗರ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಶ್ರೀಮತಿ ಕೌಶಲ್ಯ , ನಂ . 188, 1ನೇ ಮುಖ್ಯರಸ್ತೆ, 3ನೇ ಅಡ್ಡರಸ್ತೆ, 3ನೇ ಹಂತ, ಮಂಜುನಾಥನಗರ, ಬೆಂಗಳೂರು 


ಸಾಮಾನ್ಯ 
( ಮಹಿಳೆ) 


10 . 


ಹಿಂ . ವರ್ಗ 


ಶ್ರೀ ಸುಬ್ರಮಣ್ಯ, ನಂ . 232 , 6ನೇ ಮುಖ್ಯರಸ್ತೆ, ಸ್ವಯಂಪ್ರಭಾ ಕಲ್ಯಾಣ ಮಂಟಪ ರಸ್ತೆ , ಮೀನಾಕ್ಷಿನಗರ, 
ಬೆಂಗಳೂರು- 71. 
ವಿ.ರಾಜು, ನಂ . 180, 12ನೇ ಮುಖ್ಯರಸ್ತೆ, 3ನೇ ಅಡ್ಡ ರಸ್ತೆ, ಮಂಜುನಾಥನಗರ 3ನೇ ಹಂತ, ಬೆಂಗಳೂರು-10 


3 


. 


| ಎಸ್. ಸಿ./ಎಸ್. ಟಿ 


ಶ್ರೀ ಅನ್ವರ್ , ನಂ . 82 , ಡಾ|| ರಾಜಕುಮಾರ್‌ ರಸ್ತೆ , ನವರಂಗ್ ಬಾರ್ ಎದುರು, ಪ್ರಕಾಶ್ ನಗರ , ಬೆಂಗಳೂರು- 21 ಅ. ಸಂ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಶಂಕರಪ್ಪ 
ಪಿ .ಆರ್‌.723 

ಪೀಠಾಧಿಕಾರಿ - 2, ವಸತಿ ಇಲಾಖೆ 

ವಸತಿ ಸಚಿವಾಲಯ 
ವಿಷಯ : ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ವಇ 42 ಹೆಚ್ ಎಎಂ 1999 , ದಿನಾಂಕ : 10 - 05 -2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ , ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 30 ಹೆಚ್ಎಎಸ್ 2012 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಶ್ರೀಮತಿ ಎಂ . ಟಿ . ಶಿವಣ್ಣ ಬಿನ್ ಲೇ . ತಿಮ್ಮಯ್ಯ, ಸುಣ್ಣಕಲ್ಲು ಬೀದಿ, ಮಾಗಡಿ ಟೌನ್. 


ಹಿಂ . ವರ್ಗ 


ಶ್ರೀ ದಯಾನಂದ ಬಿನ್ ರೇವಣ್ಣ, ಜ್ಯೋತಿನಗರ ಮಾಗಡಿ ಟೌನ್ 


ಸಾಮಾನ್ಯ 


| ಶ್ರೀ ಮಹಮದ್ ರಫೀಉಲ್ಲಾ ಬಿನ್ ಲೇ ಮಹಮದ್ ಸನಾಉಲ್ಲ, ಹಳೇಮಸೀದಿ ಮೊಹೊಲ್ಲ, ಮಾಗಡಿ ಟೌನ್, | 


ಅ . ಸಂ . 


d9H 


WE 


ಎಸ್ . ಸಿ . 
4 | ಶ್ರೀ ಚಿಕ್ಕಲಕ್ಷ್ಮಮ್ಮ ಕೋಂ ಹನುಮಂತಯ್ಯ , ಬಾಬುಜಗಜೀವನರಾಂ ನಗರ , ಮಾಗಡಿ ಟೌನ್ 

( ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಶಂಕರಪ್ಪ 
ಪಿ . ಆರ್ .724 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


೯೮೧ 


ವಸತಿ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ . 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಇ 42 ಹೆಚ್ ಎಎಂ 1999, ದಿನಾಂಕ : 10 - 05- 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೆಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 18 ಹೆಚ್ಎಎಸ್ 2012 , ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2012 
ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರಮ 
ಹೆಸರು ಮತ್ತು ವಿಳಾಸ 

ವರ್ಗ 
ಸಂಖ್ಯೆ 
ಶ್ರೀ ಪರಶುರಾಮ ಮಾರುತಿ ಕಾಕರ ಸಾ|| ಅಳ್ಳಾವರ, ಕಲಘಟಗಿ ತಾಲ್ಲೂಕು 

ಸಾಮಾನ್ಯ 


- 2 


| ಶ್ರೀಮತಿ ಮಂಗಳಾ ಅನಂತ ರವಳಪ್ಪನವರ ಸಾ | ಅಲ್ಮಾವರ, ಕಲಘಟಗಿ ತಾಲ್ಲೂಕು 


ಹಿಂ , ವರ್ಗ 
( ಮಹಿಳೆ) 


ಶ್ರೀ ಜಮೀಲ ಅಹ್ಮದ ಮಹಮ್ಮದುಮರ ಯಳ್ಳುರ ಸಾ|| ಅಳ್ಳಾವರ, ಕಲಘಟಗಿ ತಾಲ್ಲೂಕು 


ಅ . ಸಂ . 


ಶ್ರೀ ಅಶೋಕ ಬಸವಂತಪ್ಪ ಉಪ್ಪಾರ ಸಾ|| ಅಳ್ಳಾವರ , ಕಲಘಟಗಿ ತಾಲ್ಲೂಕು 

ಎಸ್. ಟಿ . 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಶಂಕರಪ್ಪ 
ಪಿ . ಆರ್ . 725 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 

ವಸತಿ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆ ಹೆಬ್ಬಾಳ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಇ 42 ಹೆಚ್ಎಎಂ 1999 , ದಿನಾಂಕ : 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೆಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಬೆಂಗಳೂರು ನಗರ ಜಿಲ್ಲೆ ಹೆಬ್ಬಾಳ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 89 ಹೆಚ್ ಎಎಸ್ 2011, ಬೆಂಗಳೂರು, ದಿನಾಂಕ: 13/14ನೇ ಫೆಬ್ರವರಿ 2012 

ಬೆಂಗಳೂರು ನಗರ ಜಿಲ್ಲೆ ಹೆಬ್ಬಾಳ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ವರ್ಗ 


ಸಂಖ್ಯೆ 


ಹೆಸರು ಮತ್ತು ವಿಳಾಸ 
ಶ್ರೀ ಸತೀಶ್ ಶೆಟ್ಟಿ , ನಂ . 20, 1ನೇ ಮಹಡಿ , 2ನೇ ಮುಖ್ಯ ರಸ್ತೆ, ಅಮರಜ್ಯೋತಿ ಲೇಔಟ್, ಸಂಜಯನಗರ, 
ಬೆಂಗಳೂರು- 94 
ಶ್ರೀಮತಿ ಎನ್. ನಿರ್ಮಲಾ ವಿಜಯಕುಮಾರ್, ನಂ . 28, 3ನೇ ಅಡ್ಡ ರಸ್ತೆ, ಗುಂಟಪ್ಪ ರಸ್ತೆ, ನಾಗಶೆಟ್ಟಿಹಳ್ಳಿ, 
ಸಂಜಯನಗರ , ಬೆಂಗಳೂರು- 94 


ಸಾಮಾನ್ಯ 


ಹಿಂ . ವರ್ಗ 
( ಮಹಿಳೆ) 


ಶ್ರೀ ಸಿ. ರಮೇಶ್, ನಂ . 186, 1ನೇ ಅಡ್ಡ ರಸ್ತೆ , ತಮ್ಮಯ್ಯ ಗಾರ್ಡನ್, ಬೆಂಗಳೂರು- 32 

ಎಸ್ . ಸಿ /ಎಸ್. ಟಿ. 
ಶ್ರೀ ಶಬೀರ್, ನಂ . 98, 1ನೇ ಮುಖ್ಯ ರಸ್ತೆ, 4ನೇ ಅಡ್ಡ ರಸ್ತೆ , ಆರ್‌. ಎಂ .ವಿ. 2ನೇ ಹಂತ, ಹೆಬ್ಬಾಳ್ , ಭೂಪಸಂದ್ರ, 

ಅ. ಸಂ . 
ಬೆಂಗಳೂರು- 94. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ .ಆರ್ .726 

ಬಿ . ಶಂಕರಪ್ಪ 
ಪೀಠಾಧಿಕಾರಿ - 2 , ವಸತಿ ಇಲಾಖೆ 


೯೮೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ವಸತಿ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ಜಿಲ್ಲೆ ಮಲ್ಲೇಶ್ವರಂ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಇ 42 ಹೆಚ್ಎಎಂ 1999 , ದಿನಾಂಕ : 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೆಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ , ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಬೆಂಗಳೂರು ನಗರ ಜಿಲ್ಲೆ ಮಲ್ಲೇಶ್ವರಂ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 90 ಹೆಚ್ಎಎಸ್ 2011 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ಬೆಂಗಳೂರು ನಗರ ಜಿಲ್ಲೆ ಮಲ್ಲೇಶ್ವರಂ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಸಾಮಾನ್ಯ 
( ಮಹಿಳೆ) 


ಶ್ರೀಮತಿ ವಿಜಯಲಕ್ಷ್ಮೀ , 3ನೇ ಮುಖ್ಯ ರಸ್ತೆ , 1ನೇ ಬಿ ಅಡ್ಡ ರಸ್ತೆ , ಮತ್ತಿಕೆರೆ , ಬೆಂಗಳೂರು- 54 
ಶ್ರೀ ನಾರಾಯಣಪ್ರಸಾದ್, ನಂ . 1, ಹೊಸ ಬಿ. ಇ.ಎಲ್. ರಸ್ತೆ, ಎಂಎಸ್.ಆರ್. ಆಸ್ಪತ್ರೆ ಎದುರು, ದೇವಸಂದ್ರ, 
ಬೆಂಗಳೂರು- 94 


ಹಿಂ . ವರ್ಗ 


ಶ್ರೀ ಜಯರಾಮ್ , ನಂ . 88, ಮತ್ತಿಕೆರೆ ಕಾಲೋನಿ, ಎಂ . ಎಸ್. ಆರ್ . ಕಾಲೇಜ್ ಹತ್ತಿರ , ಬೆಂಗಳೂರು- 54 

ಎಸ್ . ಸಿ / ಎಸ್ . ಟಿ . 
ಶ್ರೀ ಗೌತಮ್ ಚಂದ್ ಜೈನ್, ನಂ . 35 , ಅಭಿನಂದನ ನಿವಾಸ, 3ನೇ ಅಡ್ಡ ರಸ್ತೆ, ಪೈಪ್ ಲೈನ್, ಧರ್ಮರಾಯ 

ಅ. ಸಂ . 
ದೇವಸ್ಥಾನ ಹತ್ತಿರ , ಯಶವಂತಪುರ, ಬೆಂಗಳೂರು- 22 . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ .ಆರ್‌.727 

ಬಿ . ಶಂಕರಪ್ಪ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 

ವಸತಿ ಸಚಿವಾಲಯ 
ವಿಷಯ : ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ . 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ವಇ 42 ಹೆಚ್ ಎಎಂ 1999 , ದಿನಾಂಕ : 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೆಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 14 ಹೆಚ್ ಎಎಸ್ 2012, ಬೆಂಗಳೂರು, ದಿನಾಂಕ: 13 / 14ನೇ ಫೆಬ್ರವರಿ 2012 
ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರಮ 


ವರ್ಗ 


ಹೆಸರು ಮತ್ತು ವಇಳಾಸ 
ಸಂಖ್ಯೆ 
ಶ್ರೀ ಶ್ರೀಧರಶೆಟ್ಟಿ ಬಿನ್ ಗೋಪಾಲ ಶೆಟ್ಟಿ, ಬೆಟ್ಟಮಕ್ಕಿಗ್ರಾಮ ತ್ಯಾಗರಾಜ ರಸ್ತೆ , ತ್ಯಾಗರಾಜ ರಸ್ತೆ, ಸೀಬಿನಕೆರೆ ಅಂಚೆ 

ಸಾಮಾನ್ಯ 
ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
2 | ಶ್ರೀ ಟಿ.ಎಸ್. ನಾಗರಾಜ್ ಬಿನ್ ಸುಬ್ಬಣ್ಣ, ಬೆಟಮಕ್ಕಿ ಗ್ರಾಮ , ಸೀಬಿನಕೆರೆ ಅಂಚೆ ತೀರ್ಥಹಳ್ಳಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ | ಎಸ್. ಸಿ. 

ಹಿಂ . ವರ್ಗ 
3 | ಶ್ರೀ ಹೇಮಾ ಕೋ ಭಾಸ್ಕರ್ ಕೋಳಿಕಾಲು ಗುಡ್ಡ, ಸೀಬಿನಕೆರೆ , ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 

ಮಹಿಳೆ 


4 | ಶ್ರೀ ಎ .ಎಫ್. ಪರ್ನಾಂಡೀಸ್ ಬಿನ್ ಅಂತೋಣಿ ಫರ್ನಾಂಡೀಸ್, ಆಜಾದ ರಸ್ತೆ, ತೀರ್ಥಹಳ್ಳಿ ಟೌನ್, ಶಿವಮೊಗ್ಗ ಜಿಲ್ಲೆ. 


ಅ . ಸಂ . 


ಪಿ . ಆರ್ . 728 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಶಂಕರಪ್ಪ 
ಪೀಠಾಧಿಕಾರಿ - 2 , ವಸತಿ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೯೮೩ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ವಿ .ಎಲ್. ರಮೇಶ, ಪೊಲೀಸ್ ಇನ್‌ಸ್ಪೆಕ್ಟರ್‌, ರಾಬರ್ಟ್‌ಸನ್‌ಪೇಟೆ ವೃತ್ತ ಕೆ. ಜಿ .ಎಫ್., ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಕೆ. ಜಿ.ಎಫ್., ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ( 2)/ ಶಿಕ್ಷೆ /73/2010( ಓ. ಬಿ. ಸಂಖ್ಯೆ: 287 /2010 , ದಿನಾಂಕ: 22 /12 /2010. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಕೇಂದ್ರ ವಲಯ , ಬೆಂಗಳೂರು. ಇವರ 

ಆದೇಶ ಸಂಖ್ಯೆ: ಅಪೀಲು/60/ ಫ / 2010 -11 ( ಓ. ಬಿ. ಸಂಖ್ಯೆ: 206/2010 - 11), ದಿನಾಂಕ: 29 - 03 - 2011 . 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 09 - 06 - 2011. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8) 20 /2011 -12 , ದಿನಾಂಕ: 08 - 09 - 2011. 
ಪ್ರಸ್ತಾವನೆ : 

- ಶ್ರೀ ವಿ .ಎಲ್. ರಮೇಶ, ಇವರು ರಾಬರ್ಟ್‌ಸನ್‌ಪೇಟೆ ವೃತ್ತ ಕೆ. ಜಿ.ಎಫ್. ನಲ್ಲಿ ಪೊಲೀಸ್ ಇನ್‌ಸೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಶಿಸ್ತು ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ 
ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ದಿನಾಂಕ: 09 - 10 - 2010 ರಂದು ಬಿಜೆಪಿ ಕಾರ್ಯಕರ್ತರು ಶಾಸಕ ವೈ . ಸಂಪಂಗಿ ರವರ ವಿರುದ್ದ 
ಮೆರವಣಿಗೆಯನ್ನು ಮಾಡುವ ವಿಚಾರದಲ್ಲಿ ಸೂಕ್ತ ಬಂದೋಬಸ್ತು ಕರ್ತವ್ಯದ ಸಂಪೂರ್ಣ 
ಮೇಲ್ವಿಚಾರಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಶಿಸ್ತು 

ಮತ್ತು ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ”. 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ 
ಅಧೀಕ್ಷಕರು, ಕೆ.ಜಿ .ಎಫ್., ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 22 -12 -2010ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ಡಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು , ಕೇಂದ್ರ ವಲಯ , ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 29 - 03 - 2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ಅಶಿಸ್ತು ಹಾಗೂ 
ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 61 ಪೊಸಿಅ 2011 ಬೆಂಗಳೂರು, ದಿನಾಂಕ: 27 - 02 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿ.ಎಲ್. ರಮೇಶ, ಪೊಲೀಸ್ ಇನ್‌ಸ್ಪೆಕ್ಟರ್‌, ರಾಬರ್ಟ್‌ಸನ್‌ಪೇಟೆ ವೃತ್ತ ಕೆ. ಜಿ.ಎಫ್., ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 709 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್.ಎಸ್ . ಗಟ್ಟಿ, ಪಿ . ಐ ., ಬೀದರ್, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ 

ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಡಿ . ಜಿ . ಮತ್ತು ಐ . ಜಿ . ಪಿ ., ಬೆಂಗಳೂರು. ಇವರ ಆದೇಶ ಸಂಖ್ಯೆ : 

ಸಿಬಿ ( 8)/68 /2008 - 09 , ದಿನಾಂಕ: 15 - 07 - 2011. 
2 . ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 25 - 08 - 2011 . 
3. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 

ಸಿಬಿ( 8)/68/2008 - 09 , ದಿನಾಂಕ: 26 - 10 - 2011. 
ಪ್ರಸ್ತಾವನೆ : 

ಶ್ರೀ ಎಸ್.ಎಸ್. ಗಟ್ಟಿ, ಪಿ.ಐ. ಇವರು ಈ ಹಿಂದೆ ಗ್ರಾಮೀಣ ವೃತ್ತ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ 


೯೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಎಸ್. ಎಸ್. ಗಟ್ಟಿ , ಪಿ . ಐ ., ಹಾಲಿ ಪೊಲೀಸ್ ಠಾಣೆ ಆದ ನೀವು ಹಿಂದೆ ಸಿ. ಪಿ . ಐ . ಆಗಿ 
ಗ್ರಾಮೀಣ ವೃತ್ತ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗುಲ್ಬರ್ಗಾ ಗ್ರಾಮೀಣ 
ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ : 101/2008 ಕಲಂ 279, 337, 304( ಎ) ಐಪಿಸಿ ಮತ್ತು 
187 ಐಎಂವಿ ಕಾಯ್ದೆ ಪ್ರಕರಣದಲ್ಲಿ ದಿನಾಂಕ: 31 - 03 - 2008 ರಂದು ಲಾರಿ ಸಂಖ್ಯೆ : ಎಂಎಚ್ 
19 /ಜೆಡ್ - 1146 ಅಪಘಾತವಾಗಿದ್ದು, ಅಂದೇ ಸದರಿ ಲಾರಿಯನ್ನು ಜಫ್ತು ಮಾಡಿ ಗ್ರಾಮೀಣ 
ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದ್ದು, ಸುಮಾರು 8 - 10 ದಿನಗಳ ನಂತರ ಮೃತನ ಕುಟುಂಬಕ್ಕೆ 
ಸಹಾಯ ಮಾಡುವ ಉದ್ದೇಶದಿಂದ ಅಪಘಾತಕ್ಕೀಡಾದ ಲಾರಿ ನೋಂದಣಿ ಸಂಖ್ಯೆ ಬದಲು ಬೇರೆ 
ಲಾರಿ ನೋಂದಣಿ ಸಂಖ್ಯೆ: ಎಂಹೆಚ್ -19 /ಜೆಡ್ -1777 ಎಂದು ದಾಖಲಾತಿಗಳನ್ನು ಸಿದ್ಧಪಡಿಸುವ 
ಮೂಲಕ, ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಮತ್ತು ದುರ್ನಡತೆ 

ಎಸಗಿರುತ್ತೀರಿ”. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಡಿ. ಜಿ . ಮತ್ತು ಐ . ಜಿ. ಪಿ . ಬೆಂಗಳೂರು. ಇವರು ಮೇಲೆ 
ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 15 - 07 - 2011ರ ಆದೇಶದಲ್ಲಿ ಅರ್ಜಿದಾರರು ಹೊಂದಿರುವ ಹುದ್ದೆಯ ಮೂಲ ವೇತನ ಶ್ರೇಣಿಯಲ್ಲಿನ ಕನಿಷ್ಠ 
ವೇತನ ಹಂತಕ್ಕೆ ಒಂದು ವರ್ಷದ ಅವಧಿಗೆ ಕೆಳಗಿಳಿಸಲಾಗಿದೆ. ದಂಡನೆಯ ಅವಧಿಯಲ್ಲಿ ಬಡ್ತಿಯಾಗಲಿ, ಪದೋನ್ನತಿಯಾಗಲಿ ಪಡೆಯಲು 
ಅರ್ಹರಿರುವುದಿಲ್ಲ. ದಂಡನಾವಧಿ ಪೂರ್ಣಗೊಂಡ ನಂತರ ಇವರ ವೇತನವನ್ನು ದಂಡನಾವಧಿಯಾದ ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲವೇತನದಿಂದ 
ವಾರ್ಷಿಕ/ ಸ್ಥಗಿತ ವೇತನ ಬಡ್ತಿಗಳನ್ನು ನೀಡುವುದು. ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ ಅವರು ಪಡೆದ ಜೀವನಾಧಾರ ಭತ್ಯೆಗೆ 
ಸೀಮಿತಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿ ಅರ್ಜಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಸಹಿಸುತ್ತಿದ್ದು, ಕರ್ತವ್ಯದಲ್ಲಿ ನಿರ್ಲಕ್ಷತೆ , 
ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 98 ಪೊಸಿಅ 2011 , ಬೆಂಗಳೂರು, ದಿನಾಂಕ: 27 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್. ಎಸ್. ಗಟ್ಟಿ, ಪಿ.ಐ., ಬೀದರ್, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು 
ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ .ಎನ್ ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 710 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ದಾಕ್ಷಾಯಿಣಿ, ಮ . ಪಿ . ಸಿ. - 481, ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ, ಚಾಮರಾಜನಗರ ಜಿಲ್ಲೆ, 

ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಚಾಮರಾಜನಗರ ಜಿಲ್ಲೆ, ಇವರ ಆದೇಶ 

ಸಂಖ್ಯೆ : ಡಿಇ/ 09 / 2008 - 09 , ಓ . ಬಿ. ಸಂಖ್ಯೆ:21/10 - 11, ದಿನಾಂಕ : 31/07 /2010. 
2 . ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ 

ಆದೇಶ ಸಂಖ್ಯೆ : ಅಪೀಲು/45 /2010 / 1 ( ಓ. ಬಿ. ಸಂಖ್ಯೆ : 49 /2010 - 11 ), ದಿನಾಂಕ: 18 /01 /2011. 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 30/ 05 /2011 . 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 

ಅಪೀಲು( 2)18/2011 -12 ದಿನಾಂಕ: 23 /09/2011 . 
ಪ್ರಸ್ತಾವನೆ : 

ಶ್ರೀಮತಿ ದಾಕ್ಷಾಯಿಣಿ, ಮ . ಪಿ. ಸಿ., ಇವರು ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಲೋಪ, ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


೯೮೫ 


3 . 


ದೋಷಾರೋಪಣೆ: 

ಶ್ರೀಮತಿ ದಾಕ್ಷಾಯಿಣಿ, ಮ . ಪಿ. ಸಿ. - 481 , ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ, ಆದ ನೀವು ಶಿಸ್ತಿಗೆ ಹೆಸರಾದ ಪೊಲೀಸ್ ಇಲಾಖೆಯಲ್ಲಿ 
ಜವಾಬ್ದಾರಿಯುತ ಮಹಿಳಾ ಪೊಲೀಸ್ ಪೇದೆಯಾಗಿದ್ದು, ನೀವು ಈ ಕೆಳಕಂಡಂತೆ ಆರೋಪಗಳನ್ನು ಎಸಗಿರುತ್ತೀರೆಂದು ನಿಮ್ಮ ವಿರುದ್ದ 
ಆರೋಪಿಸಲಾಗಿದೆ. 
1. ದಿನಾಂಕ 09 - 12- 2008 ರಂದು ಮಾನ್ಯ ಮುಖ್ಯ ಮಂತ್ರಿಗಳ ಬಂದೋಬಸ್ತ್ರ ಕರ್ತವ್ಯಕ್ಕೆ ಗುಂಡ್ಲುಪೇಟೆ ಠಾಣೆಯಿಂದ ಬಂದಿದ್ದ 

ಶ್ರೀ ಮಂಜುನಾಥ ಸಿ.ಪಿ.ಸಿ. 277 , ರವರು ಠಾಣೆಗೆ ಬಂದು ನೀವು ಚೀಟಿ ದಂದೆಯಲ್ಲಿ ಹೂಡಿ ಪಡೆದಿದ್ದ ಹಣ ಕೇಳಿದ ವಿಚಾರದಲ್ಲಿ ಅವಾಚ್ಯ 

ಶಬ್ದಗಳಿಂದ ಬೈದು ದುರ್ನಡತೆ ಪ್ರದರ್ಶಿಸಿರುತ್ತೀರೆಂದು ಆರೋಪಿಸಲಾಗಿದೆ. 
2. ನೀವು ನಿಮ್ಮ ಪತಿಯಾದ ಶಿವಪ್ರಸಾದ್ ನಾಯಕ ಸಿಪಿಸಿ -344, ರವರಿಗೆ ಈ ವಿಷಯ ತಿಳಿಸಿ, ನಿಮ್ಮ ಯಜಮಾನರಾದ ಶಿವಪ್ರಸಾದ್ ನಾಯಕ 

ರವರು ಜೊತೆ ಸೇರಿಕೊಂಡು ಏಕಾಏಕಿ ಬಂದೋಬಸ್ತ ಕರ್ತವ್ಯಕ್ಕೆ ಬಂದಿದ್ದ ಮಂಜುನಾಥ ಪೇದೆ-277 ರವರೊಂದಿಗೆ ಕ್ಷುಲ್ಲಕ ಕಾರಣಕ್ಕಾಗಿ 
ಸ್ಟಿಮಿತ ಕಳೆದುಕೊಂಡು ಸಮವಸ್ತ್ರದಲ್ಲಿದ್ದೇನೆಂಬ ಪರಿಜ್ಞಾನವಿಲ್ಲದೆ, ಸಾರ್ವಜನಿಕ ಸ್ಥಳದಲ್ಲಿ ಇಲಾಖೆಗೆ ಕಳಂಕ ಬರುವಂತೆ ಸಾರ್ವಜನಿಕವಾಗಿ 
ಪೇದೆ 277 ರವರ ಮುಖದ ಮೇಲೆ ಕೈ ಮಾಡಿ ಅವರನ್ನು ಉದ್ರೇಕ ಪಡಿಸಿರುತ್ತೀರೆಂದು ಆರೋಪಿಸಲಾಗಿದೆ. 
ನಿಮ್ಮ ಈ ವರ್ತನೆಯಿಂದಾಗಿ ಮಂಜುನಾಥ, ಪೇದೆ- 277, ರವರು ನಿಮ್ಮ ಮತ್ತು ನಿಮ್ಮ ಯಜಮಾನರಾದ ಶಿವಪ್ರಸಾದ್ ನಾಯಕ ರವರ 
ನಡುವೆ ಜಗಳವಾಗುವಂತೆ ಮಾಡಿ ಇಲಾಖಾ ನಿಯಮಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡು ಇಲಾಖೆಯ ಘನತೆಗೆ ಕಳಂಕ ತರುವಂತೆ 
ವರ್ತಿಸಿ, ಗಂಭೀರ ಸ್ವರೂಪದ ಲೋಪವನ್ನು ಎಸಗಿರುವುದಾಗಿ ಆರೋಪಿಸಲಾಗಿರುತ್ತದೆ. 
ನೀವು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಬೇರೆ ಯಾವುದೇ ಚೀಟಿ ಹಣದ ದಂಧೆಯಲ್ಲಿ ಪಾಲ್ಗೊಳ್ಳುವುದು ಸದಸ್ಯತ್ವ 
ಹೊಂದುವುದು, ಹಣ ಹೂಡುವುದು ಕಾನೂನು ನಿಯಮಬಾಹಿರ ಕೃತ್ಯವೆಂದು ಗೊತ್ತಿದ್ದರೂ ಸಹ ನೀವು ಚೀಟಿ ದಂದೆಯಲ್ಲಿ 
ಪಾಲ್ಗೊಂಡಿರುವುದು ನಿಯಮ ಬಾಹಿರವಾಗಿದೆ. ಕಾನೂನಿನ ಅರಿವಿದ್ದರೂ ಕೂಡ ಚೀಟಿಯಂತಹ ವ್ಯವಹಾರದಲ್ಲಿ ಹಣ ತೊಡಗಿಸಿ , ಹಣದ 

ವಿಚಾರದಲ್ಲಿ ಗಲಾಟೆ ಮಾಡಿ ಕರ್ತವ್ಯ ಲೋಪವೆಸಗಿರುವುದಾಗಿ ಆರೋಪಿಸಲಾಗಿದೆ. 
5. ನೀವು ನಿಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಇರದೆ ವಹಿಸಿದ ಕರ್ತವ್ಯವನ್ನು ನಿರ್ವಹಿಸದೆ ಮಾನ್ಯ ಮುಖ್ಯ ಮಂತ್ರಿಗಳ ಬಂದೋಬಸ್ತ್ರ ಕರ್ತವ್ಯದಲ್ಲಿ 

ಚೀಟಿ ಹಣದ ವಿಚಾರವಾಗಿ ಪರಸ್ಪರ ಹೊಡೆದಾಡಿ ಬೈದಾಡಿ ದುರ್ನಡತೆ ಪ್ರದರ್ಶಿಸಿ ನೀವು ಮತ್ತು ನಿಮ್ಮ ಪತಿಯವರು ಜೊತೆಗೂಡಿ 
ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದ್ದ ಹಾಗೂ ಸಮವಸ್ತ್ರದಲ್ಲಿ ಕರ್ತವ್ಯ ನಿರತನಾಗಿದ್ದ ಸಿ. ಪಿ.ಸಿ.-277 ರವರಿಗೆ ಕತ್ತಿನ ಪಟ್ಟಿ ಹಿಡಿದು 
ಕಪಾಲಮೋಕ್ಷ ಮಾಡಿ ನೀವು ಇಲಾಖಾ ನಿಯಮಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಂಡು ನಿಮ್ಮ ಆದ್ಯ ಕರ್ತವ್ಯದಲ್ಲಿ ಲೋಪವೆಸಗಿರುತ್ತೀರೆಂದು 
ಆರೋಪಿಸಲಾಗಿದೆ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಚಾಮರಾಜನಗರ ಜಿಲ್ಲೆ. 
ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 31 - 07 - 2010ರಲ್ಲಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 3 ವರ್ಷಗಳ ಅವಧಿಗೆ 
ತದನಂತರ ಪಡೆಯುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ ಮುಂದೂಡಲಾಗಿದೆ. ದಿನಾಂಕ: 10 - 12 - 2008 ರಿಂದ 
21 -01- 2009 ರವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ 
ಮಹಾ ನಿರೀಕ್ಷಕರು, ದಕ್ಷಿಣ ವಲಯ , ಮೈಸೂರು. ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 18- 01- 2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಅತೀವ ಕರ್ತವ್ಯಲೋಪ ಹಾಗೂ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 54 ಪೊಸಿಅ 2011 ಬೆಂಗಳೂರು, ದಿನಾಂಕ: 27 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ದಾಕ್ಷಾಯಿಣಿ, ಮ . ಪಿ.ಸಿ.- 481. ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ, ಚಾಮರಾಜನಗರ ಜಿಲ್ಲೆ, 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 711 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 


೯೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


- 


ಭಾಗ- ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಜಿ. ಯತಿರಾಜ್ ಎ.ಎಸ್.ಐ. ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ. ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ( 7)/ ಶಿಕ್ಷೆ / 18 /2010 , ದಿನಾಂಕ: 10 /02 /2011. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ , ಇವರ ಆದೇಶ 

ಸಂಖ್ಯೆ: 67 /ಅಪೀಲು/ ಸಿಬ್ಬಂದಿ- 2 /2010 - 11 ( ಓ . ಬಿ . ಸಂಖ್ಯೆ : 42 /2011 - 12), ದಿನಾಂಕ: 08 - 06 - 2011. 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 16/ 08 /2011. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 

ಅಪೀಲು( 2) 38 /2011 -12 ದಿನಾಂಕ: 21/11 /2011 . 
ಪ್ರಸ್ತಾವನೆ : 

ಶ್ರೀ ಬಿ . ಯತಿರಾಜ್ , ಎ . ಎಸ್. ಐ . ಇವರು ಮಹಿಳಾ ಪೊಲೀಸ್ ಠಾಣೆ , ಶಿವಮೊಗ್ಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ದುರ್ನಡತೆ, ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು 
ನಡವಳಿ ) ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಜಿ. ಯತಿರಾಜ್ ಎ .ಎಸ್. ಐ. ಆದ ನೀವು ಮಹಿಳಾ ಪೊಲೀಸ್ ಠಾಣೆ, ಶಿವಮೊಗ್ಗ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ನಾಯಿ ಕಚ್ಚಿದ್ದರಿಂದ ವೈದ್ಯಕೀಯ ಚಿಕಿತ್ಸೆ ಪಡೆಯುವ 
ಸಲುವಾಗಿ 14 ದಿನ ವಿಶೇಷ ಸಾಂದರ್ಭಿಕ ರಜೆ ಕೋರಿದ ಅರ್ಜಿಯೊಂದಿಗೆ ಸಲ್ಲಿಸಿದ ಮೂಲ 
ವೈದ್ಯಕೀಯ ದೃಢೀಕರಣ ಪತ್ರದಲ್ಲಿ “ Dog Bite ” ಎಂಬ ಪದವನ್ನು ತಿದ್ದುಪಡಿ ಮಾಡಿ 

“ Mad” ಎಂಬ ಶಬ್ದವನ್ನು ಸೇರಿಸಿ ತೀವ್ರ ದುರ್ನಡತೆ ಪ್ರದರ್ಶಿಸಿದ ಬಗ್ಗೆ , 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಶಿವಮೊಗ್ಗ. ಇವರು ಮೇಲೆ ಕ್ರಮ ಸಂಖ್ಯೆ: (1)ರಲ್ಲಿ ಓದಲಾದ ದಿನಾಂಕ: 10 - 02- 2011ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮೂರು ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ 
ಮಹಾ ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ : ( 2 ) ರಲ್ಲಿ ಓದಲಾದ ದಿನಾಂಕ: 08 - 06 - 2011ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಸಹಿಸುತ್ತಿದ್ದು, ತೀವ್ರ ದುರ್ನಡತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಒಣ 89 ಪೈಸಿಅ 2011 ಬೆಂಗಳೂರು, ದಿನಾಂಕ: 27 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ. ಯತಿರಾಜ್ , ಎ.ಎಸ್. ಐ. ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್, 712 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ವಸತಿ ಸಚಿವಾಲಯ 
ವಿಷಯ : ಗದಗ ಜಿಲ್ಲೆ ಗದಗ - ಬೆಟಗೇರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ : 10 - 05 - 2000 


ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಗದಗ ಜಿಲ್ಲೆ ಗದಗ- ಬೆಟಗೇರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೯೮೭ 


ಕ್ರಸಂ. 


ಸರ್ಕಾರದ ಆದೇಶ ಸಂಖ್ಯೆ: ವಇ 13 ಹೆಚ್ ಎಎಸ್ 2012 , ಬೆಂಗಳೂರು, ದಿನಾಂಕ: 13/14ನೇ ಫೆಬ್ರವರಿ 2012 
ಗದಗ ಜಿಲ್ಲೆ ಗದಗ - ಬೆಟಗೇರಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ತೊಟಪ್ಪ ಕರಬಸಪ್ಪ ಕುರಡಗಿ ( ರಾಜು) 

ಸಾಮಾನ್ಯ 
ಎ . ಪಿ . ಎಂ . ಸಿ. ಯಾರ್ಡ್, ಗದಗ 
| ಶ್ರೀ ಸುರೇಶ ಮಾನಪ್ಪ ಗುಂಜಾಳ, ಸಾ :ಗದಗ ಒಕ್ಕಲಗೇರಿ ಕುಂಬಾರ ಓಣಿ ದ್ಯಾಮವ್ವನ 

ಹಿಂ . ವರ್ಗ 
ಕಟ್ಟಿ ಹತ್ತಿರ ಗದಗ. 
ಶ್ರೀ ಅಮೀನುದ್ದೀನ್ ಮಕ್ತಂಸಾಬ ಕಾಗದಗಾರ , ಗಂಗಿಮಡಿ ರೋಡ್, ಗದಗ . 

ಅ . ಸಂ . 
- 4 | ಶ್ರೀಮತಿ ರೇಣುಕಾ ಆಸಂಗಪ್ಪ ಆಸಂಗ ಉರ್ಫ ರೇಣುಕಾ ಕೋಂ . ಯಲ್ಲಪ್ಪ ಕಟ್ಟಳ್ಳಿ , ಪ . ಜಾತಿ ( ಮಹಿಳೆ) 
ಸಾ : ಬೆಟಗೇರಿ, ಸೆಟ್ಲಮೆಂಟ್, ಮಾರುತಿ ಗುಡಿ ಹತ್ತಿರ ಬೆಟಗೇರಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ . ಆರ್, 713 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 


ವಸತಿ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆ ಧಾರವಾಡ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ , ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಧಾರವಾಡ ಜಿಲ್ಲೆ ಧಾರವಾಡ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 22 ಹೆಚ್ಎಎಸ್ 2012, ಬೆಂಗಳೂರು, ದಿನಾಂಕ: 13 / 14ನೇ ಫೆಬ್ರವರಿ 2012 
ಧಾರವಾಡ ಜಿಲ್ಲೆ ಧಾರವಾಡ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಬಸವರಾಜ ಮಾ . ಬೆಣ್ಣೆ, 

ಸಾಮಾನ್ಯ 
ಸವದತ್ತಿ ರಸ್ತೆ, ಮೃತ್ಯುಂಜಯನಗರ, ಧಾರವಾಡ. 
ಶ್ರೀ ಪ್ರಲ್ಲಾದ. ನಾ . ರಾಯಕರ , 
ಮರಾಠ ಕಾಲನಿ, ಮಲ್ಲಸಜ್ಜನ ಶಾಲೆ ಹಿಂದೆ, 

ಹಿ ವರ್ಗ 

ಹಿ , ವರ್ಗ 
ಮಾಳಾಪುರ ರಸ್ತೆ, ಧಾರವಾಡ, 
ಶ್ರೀಮತಿ ರೇಣುಕಾ ಬ . ತಿಪ್ಪಣ್ಣನವರ , 

ಅ. ಸಂ . ( ಮಹಿಳೆ ) 
ಜೀನೇಂದ್ರ ಕಾಲನಿ, ಚರಂತಿಮಠ ಗಾರ್ಡನ್ , ಧಾರವಾಡ. 
ಶ್ರೀ ಹರೀಷ ಮಣಕವಾಡ, 

ಎಸ್. ಸಿ. 
ಗುಲಗಂಜಿಕೊಪ, ಜನತಾ ಕಾಲನಿ, ಧಾರವಾಡ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಶಂಕರಪ್ಪ 
ಪಿ . ಆರ್, 714 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 

ವಸತಿ ಸಚಿವಾಲಯ 
ವಿಷಯ : ಮೈಸೂರು ಜಿಲ್ಲೆ ನಂಜನಗೂಡು ನಗರ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ 

ನಾಮನಿರ್ದೇಶಿಸುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10 - 05 - 2000 . 


ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್‌ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೯೮೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಸರ್ಕಾರದ ಆದೇಶ ಸಂಖ್ಯೆ: ವಇ 17 ಹೆಚ್ ಎಎಸ್ 2012 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
| ಶ್ರೀ ಚಂದ್ರಶೇಖರ್ ಬಿನ್ ಅಣ್ಣಯ್ಯಪ್ಪ, 

ಸಾಮಾನ್ಯ 
ನಂ . 1843, ತೋಟದ ಮನೆ, ಮಸೀದಿ ರಸ್ತೆ, ಚಾಮಲಾಪುರ ಬೀದಿ, ನಂಜನಗೂಡು. 
ಶ್ರೀ ನೂರಲ್ಲಾ ಬಿನ್ ಮಹಮದ್ ಖಾಸಿಂ , 

ಅ. ಸಂ . 
ನಗಸಣ್ಣ ಅಗ್ರಹಾರ , ಮುಸ್ಲಿಂ ಬ್ಲಾಕ್ , ನಂಜನಗೂಡು. 
| ಶ್ರೀ ಸ್ವಾಮಿ ಬಿನ್ ಲೇ . ಪುಟ್ಟಸ್ವಾಮಿ , 

ಎಸ್ . ಸಿ . 
3ನೇ ಕ್ರಾಸ್ , ಆಶೋಕಪುರ, ನಂಜನಗೂಡು. 
ಶ್ರೀಮತಿ ನಾಗಮ್ಮ ಕೋಂ . ಜಗದೀಶ್, ನಂ . 4564/2 , ಅರಳಿಕಟ್ಟೆ ರಸ್ತೆ, ಕಬಿನಿ 

ಹಿ . ವರ್ಗ 
ಕಾಲೋನಿ ಹಿಂಭಾಗ, ನೀಲಕಂಠ ನಗರ , ನಂಜನಗೂಡು. 

( ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ . ಆರ್ , 715 

ಪೀಠಾಧಿಕಾರಿ - 2, ವಸತಿ ಇಲಾಖೆ. 

ವಸತಿ ಸಚಿವಾಲಯ 
ವಿಷಯ : ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ 

ಈ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಮೈಸೂರು ಜಿಲ್ಲೆ ಕೆ. ಆರ್ . ನಗರ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 05 ಹೆಚ್ ಎಎಸ್ 2012, ಬೆಂಗಳೂರು, ದಿನಾಂಕ: 13/14ನೇ ಫೆಬ್ರವರಿ 2012 
ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀಮತಿ ಸ್ವಪ್ಪ ನಾಗೇಶ್ ಕೋ ನಾಗೇಶ್, 

ಸಾಮಾನ್ಯ 
15 / 82 , ಎ . ಬಿ . ವಾಜಪೇಯಿ ರಸ್ತೆ , ಬಿ . ಬ್ಲಾಕ್ , ಕೆ. ಆರ್. ನಗರ ಟಾನ್ . 
ಶ್ರೀ ಕೆ. ವಿಕಾಶ್ ಕುಮಾರ್ ಬಿನ್ ಕೆ. ದೇವಿಚಂದ್, 

ಅ. ಸಂ . 
138 /3 , 13ನೇ ವಾರ್ಡ್, 7ನೇ ರಸ್ತೆ , ಬಿ ಬ್ಲಾಕ್ , ಕೆ.ಆರ್. ನಗರ ಟೌನ್. 
ಶ್ರೀ ನಟರಾಜ್ ಬಿನ್ ಲೇಟ್ ಎಸ್ . ಮಾಲೇಗೌಡ, 

ಹಿಂ . ವರ್ಗ 
ವಾರ್ಡ್ ನಂ . 22 , ಮದುವನಹಳ್ಳಿ , ಕೆ. ಆರ್. ನಗರ ಟೌನ್. 
ಶ್ರೀ ವಿಜಯಕುಮಾರ್ ಬಿನ್ ಎಂ .ಎಸ್ . ಶಿಂಶೆಟ್ಟಿ, 

ಎಸ್ . ಸಿ . 
ಮದುವನಹಳ್ಳಿ ಬಡಾವಣೆ, ಕೆ. ಆರ್ . ನಗರ ಟೌನ್. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ . ಆರ್ , 716 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 


| (ಮಹಿಳೆ) | 


ವಸತಿ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ 


ಬಗ್ಗೆ. 


ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10 - 05 - 2000. 


ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೯೮೯ 


ಸರ್ಕಾರದ ಆದೇಶ ಸಂಖ್ಯೆ: ವಇ 84 ಹೆಚ್ ಎಎಸ್ 2011, ಬೆಂಗಳೂರು, ದಿನಾಂಕ: 13/ 14ನೇ ಫೆಬ್ರವರಿ 2012 
ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಕೆ. ಜೆ. ನಾಗೇಶ್ ಬಿನ್ ಜಯರಾಮ್, 
ರನ್ನಕವಿ ರಸ್ತೆ, ಕುವೆಂಪುನಗರ, ಚನ್ನರಾಯಪಟ್ಟಣ -573 116, 

ಸಾಮಾನ್ಯ 
ಹಾಸನ ಜಿಲ್ಲೆ. 
ಶ್ರೀಮತಿ ನೂರ್ ಜಾನ್ ಬಿನ್ ಅಹಮದ್ ಪಾಷ ಸಾಬ್, ಶ್ರೀದೇವಿನಗರ, 

ಅ. ಸಂ . ಮಹಿಳೆ 
ಬಾಗೂರು ರಸ್ತೆ , ಚನ್ನರಾಯಪಟ್ಟಣ - 573 116 . ಹಾಸನ ಜಿಲ್ಲೆ. 
ಶ್ರೀ ಯೋಗೇಶಾಚಾರ್ ಬಿನ್ ರುದ್ರಾಚಾರ್, 
ಕಟುಕರ ಬೀದಿ, ಬಾಗೂರು ರಸ್ತೆ, ಮಸೀದಿ ಹಿಂಭಾಗ, ಚನ್ನರಾಯಪಟ್ಟಣ , ಹಾಸನ | ಹಿಂ . ವರ್ಗ 
ಜಿಲ್ಲೆ. 
ಶ್ರೀ ಕೃಷ್ಣ ಬಿನ್ ನಂಜಯ್ಯ , 

ಪ. ಜಾತಿ 
| ಎ . ಡಿ . ಕಾಲೋನಿ, ಚನ್ನರಾಯಪಟ್ಟಣ - 573 116, ಹಾಸನ ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ .ಆರ್ , 717 

ಪೀಠಾಧಿಕಾರಿ -2 , ವಸತಿ ಇಲಾಖೆ. 


ವಸತಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್‌ಎಎಂ 1999 ದಿನಾಂಕ: 10 - 05 -2000. 


ಕ. ಸಂ . 


ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 100 ಹೆಚ್ ಎಎಸ್ 2011 ( ಭಾ ), ಬೆಂಗಳೂರು, ದಿನಾಂಕ: 13 / 14ನೇ ಫೆಬ್ರವರಿ 2012 

ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಜಗನ್ನಾಥ ಬಿನ್ ರಾಜಪ್ಪಾ ಗುತ್ತೇದಾರ , 

ಎಸ್. ಸಿ 
ಪೋವಡ್ಡರಗಲ್ಲಿ, ಚಿಂಚೋಳಿ, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
- 2 ಶ್ರೀ ರೇವಣಸಿದ್ದಪ್ಪ ಚಂದ್ರಪ್ಪ ಮಜ್ಜಿಗೆ 
ಮೋ :ಕಲ್ಯಾಣಗಡ್ಡಿ, ಚಿಂಚೋಳಿ, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 

ಸಾಮಾನ್ಯ 
ಶ್ರೀ ಸೈಯದ್ ಸಿರಾಜೋದ್ದೀನ್ ಗುತ್ತೇದಾರ , 

ಅ . ಸಂ 
ಮೋ : ಬೈವಾಡಾಗಲ್ಲಿ , ಚಿಂಚೋಳಿ, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
ಶ್ರೀಮತಿ ಸುನೀತಾ ಕೋಂ ರವಿಕಾಂತ ಹುಸಾಬಾಯಿ , 

ಹಿಂ . ವರ್ಗ 
ಪೋ : ಬೈರಗಲ್ಲಿ, ಚಿಂಚೋಳಿ, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ . 

( ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಶಂಕರಪ್ಪ 
ಪಿ . ಆರ್ , 718 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 

ವಸತಿ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ ರಾಯಚೂರು ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ ಎಎಂ 1999 ದಿನಾಂಕ: 10 - 05 - 2000. 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ರಾಯಚೂರು ಜಿಲ್ಲೆ ರಾಯಚೂರು ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೯೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಸರ್ಕಾರದ ಆದೇಶ ಸಂಖ್ಯೆ : ವಇ 20 ಹೆಚ್ ಎಎಸ್ 2012 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ರಾಯಚೂರು ಜಿಲ್ಲೆ ರಾಯಚೂರು ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಎಲೆ ಗೋವಿಂದ, 
ಕೋಟೆ, ಗಣೇಶ ಕಟ್ಟೆ, ರಾಯಚೂರು. 

ಸಾಮಾನ್ಯ 
ಶ್ರೀ ತಾಯಪ್ಪ ಅರಕೇರ, 

ಎಸ್ . ಸಿ . 
ಹರಿಜನವಾಡ, ರಾಯಚೂರು. 
ಶ್ರೀ ಸೆಂಟ್ರಿಂಗ ಶಾಲಂ, 

ಅ . ಸಂ 
ಮಾದವಾಡಿ, ರಾಯಚೂರು. 
4 ಶ್ರೀಮತಿ ಡಿ . ಕುಸುಮಾ ಕೋಂ . ಗೋಪಿ, 

ಹಿಂ . ವರ್ಗ 
ಎಲ್ . ಬಿ . ಎಸ್ . ನಗರ, ರಾಯಚೂರು. 

( ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ . ಆರ್ , 719 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 


ವಸತಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10 - 05 - 2000 . 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 19 ಹೆಚ್ಎಎಸ್ 2012 , ಬೆಂಗಳೂರು, ದಿನಾಂಕ: 13 /14ನೇ ಫೆಬ್ರವರಿ 2012 
ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀಮತಿ ಯಂಕಮ್ಮ ಕೋಂ ಮಹಾದೇವ ದೇವಕರ, 
ಸ್ವಾಮಿ ವಿವೇಕಾನಂದ ಚೌಕ, ಸಹಬಾದ, ಗುಲ್ಬರ್ಗಾ. 

ಪ . ಜಾ ( ಮಹಿಳೆ) 
ಶ್ರೀ ಸುಭಾಷ ಜಾಪೂರ, 
ವಡ್ಡರ ಸಂಘ, ಶಹಬಾದ, ಗುಲ್ಬರ್ಗಾ. 

ಹಿ . ವರ್ಗ 
ಶ್ರೀ ವೀರಣ್ಣ ಪ್ಯಾರಸಾಬಾದಿ, 

| ಸಾಮಾನ್ಯ 
ವಿಠಲ ಮಂದಿರ, ಶಹಬಾದ, ಗುಲ್ಬರ್ಗಾ, 
ಶ್ರೀ ಅನ್ವರ ಪಾಶಾ , 

ಅ. ಸಂ . 
ಅಶೋಕ ನಗರ, ಶಹಬಾದ, ಗುಲ್ಬರ್ಗಾ, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಂಕರಪ್ಪ 
ಪಿ . ಆರ್, 720 

ಪೀಠಾಧಿಕಾರಿ - 2 , ವಸತಿ ಇಲಾಖೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಶ್ರೀ ಜಿ. ಮಲ್ಲೇಶಪ್ಪ , ಇವರನ್ನು ವನ್ಯಜೀವಿ (ಸಂರಕ್ಷಣಾ) ಕಾಯ್ದೆ , 1972ರ ಸೆಕ್ಷನ್ 4(1)( ಬಿಬಿ)ರ ಪ್ರಕಾರ 

ಕರ್ನಾಟಕದಲ್ಲಿ ಗೌರವ ವನ್ಯಜೀವಿ ಪರಿಪಾಲಕರನ್ನಾಗಿ ನೇಮಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 138 ಎಫ್‌ಡಬ್ಲೂಎಲ್ 2009 ದಿನಾಂಕ: 03 -12 - 2009. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 03-12 -2009ರ ಆದೇಶದಲ್ಲಿ ಸರ್ಕಾರವು ಶ್ರೀ ಜಿ. ಮಲ್ಲೇಶಪ್ಪ , ಚೇರ್ಮನ್, ಸ್ವಾಮಿ ವಿವೇಕಾನಂದ 
ಸೇವಾ ಟ್ರಸ್ಟ್ , ಬಿಳಿಗಿರಿರಂಗನ ಬೆಟ್ಟ, ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಇವರನ್ನು ವನ್ಯಜೀವಿ ( ಸಂರಕ್ಷಣಾ) ಕಾಯ್ದೆ , 1972ರ ಸೆಕ್ಷನ್ 
4(1) ( ಬಿಬಿ ) ರ ಪ್ರಕಾರ ಚಾಮರಾಜನಗರ ಜಿಲ್ಲೆಗೆ ಎರಡು ವರ್ಷದ ಅವಧಿಗೆ ಗೌರವ ವನ್ಯಜೀವಿ ಪರಿಪಾಲಕರನ್ನಾಗಿ ನೇಮಕ ಮಾಡಿದ್ದು , ಈಗ ಸದರಿ 
ಅವಧಿಯು ಮುಕ್ತಾಯಗೊಂಡಿರುತ್ತದೆ. 

2 ) ಆದ್ದರಿಂದ ಸರ್ಕಾರವು, ಈಗ ಶ್ರೀ ಜಿ. ಮಲ್ಲೇಶಪ್ಪ, ಇವರನ್ನು ಚಾಮರಾಜನಗರ ಜಿಲ್ಲೆಗೆ ಗೌರವ ವನ್ಯಜೀವಿ ಪರಿಪಾಲಕರನ್ನಾಗಿ 
ಮುಂದಿನ ಎರಡು ವರ್ಷದ ಅವಧಿಗೆ ನೇಮಿಸಲು ಉದ್ದೇಶಿಸಿರುತ್ತದೆ. 


- 


4 


- 0 


FOOTE37 ODZIE , TO SUBT , Igor 09 , 2009 


650 


3) ಈ ಹಿನ್ನೆಲೆಯಲ್ಲಿ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

Jordd deg J008 : SJze 22 mulle , Jet 2012, 2301 : 005 , adot: 23 – 02 – 2012 . 
Twiose gold02 303,08030 JUOFD ) J ee (J007 ) 0003), 19720 Bodo 4(1) ( 2029)8 doo se . 
ಮಲ್ಲೇಶಪ್ಪ, ಚೇರ್ಮನ್, ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್, ಬಿಳಿಗಿರಿರಂಗನ ಬೆಟ್ಟ , ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಇವರನ್ನು 
ಚಾಮರಾಜನಗರ ಜಿಲ್ಲೆಗೆ ಗೌರವ ವನ್ಯಜೀವಿ ಪರಿಪಾಲಕರನ್ನಾಗಿ ಎರಡು ವರ್ಷದ ಅವಧಿಗೆ ಹಾಗೂ ಮುಂದಿನ ಆದೇಶದವರೆಗೆ ಈ ಆದೇಶ 
ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ನೇಮಕ ಮಾಡಿದೆ. 
ಗೌರವ ವನ್ಯಜೀವಿ ಪರಿಪಾಲಕರ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಇರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
Annexure - 1 to Government Order No : FEE 22 FWL 2012 , dt: 23 - 02 - 2012 

DUTIES AND RESPONSIBILITY OF THE HONORARY WILDLIFE WARDENS : 
The main duty and reponsibility of an Honorary Wildlife Warden is to assist whole heartedly the Chief Wildlife Warden for 
wildlife conservation and protection work especially with regard to the following matters : 

i) Help and assist the Chief Wildlife Warden in control of poaching and clandestine trade in wild animals and products 

| articles thereof; 
Help and assist the Chief Wildlife Warden in detection and prosecution of offences under the Wildlife (Protection ) 

Act and the Rules made thereunder. 
iii ) Help and assist in preventing damage to the habitat of Wildlife including fire protection . 
iv ) Carrying the message of conservation to the people and enlisting public support for nature and wildlife conservation . 

The effort should be specially directed towards the communities living in or near the declared wildlife reserves. 
V ) Any other matter connected with the protection of wildlife which may be entrusted by the Chief Wildlife Warden of 

the State from time to time. 
vi) Participate in carrying out wildlife census etc., on the specific request/permission of the Chief Wildlife warden . 

POWERS 
In accordance with sub -section (3 ) of Section 4 of the Wildlife (Protection ) Act, 1972 , an Honorary Wildlife Warden 
appointed under sub - section ( 1) (c ) of section 4 shall be subordinate to the Chief Wildlife Warden of the State and under Section 59 
of aforesaid Act, he shall be deemed to be a public servantwithin the meaning of section 21 of the Indian Penal Code. Protection for 
action taken in good faith is provided under section 60 of the Act. 

GENERAL 
(A ) No. of staff or vehicle support can be provided to Honorary Wildlife Wardens as a matter of course . However, if the 
circumstances warrant, the departmental staff should provide all possible help and assistance . 
( B ) It is also appropriate that the actual expenses incurred by an Honorary Wildlife Warden on travel by public transport for 
carrying out the duties assigned to him should be reimbursed by the State Government. In addition , all actual expenses incurred in 
the detection of an offence under the Wildlife (Protection ) Act, which leads to successful prosecution may be reimbursed after due 
verification . 
(C ) The State Government should recognize outstanding work or service rendered by any Honorary Wildlife Warden , Such 
recognition can be by way of a letter of commendation , or a certificate signed by the Minister in charge of the Department, or the 
membership of the State Wildlife Board . Cash grants could also be considered in suitable cases. 


0 .890 . 701 


Umadevi 
Under Secretary to Government 
Forest, Ecology and Environment Department 


FOREST, ECOLOGY AND ENVIRONMENT SECRETARIAT 
Sub : Diversion of 731 Ha of forest land (Veeranhosalli RF -401 Ha and Sollepura RF -330 Ha) for rehabilitation of 

tribals of Rajiv Gandhi National Park (Nagarahole National Park ) Disforestment of the diverted forest land 

reg 
Read : 

1. Letter No. 8 -7 / 94 -FC , dated 10 /19-07- 1995 of the Assistant Inspector General of Forest, Ministry of 

Environment and Forests , Government of India , New Delhi . 
Letter No . F. No . 5 -3 /2007 - FC , dated 08 -09- 2009 of the Sr. Assistant Inspector General of Forests, 

Ministry of Environment and Forests, Government of India, New Delhi. 
Preamble : 

Rajiv Gandhi National Park (Nagarahole National Park ) is Nagarahole Tiger Conservation Area . 

As per the letter read at No. ( 1), the Government of India in the Ministry of Environment and Forests has given approval 
under Section 2 of the Forest (Conservation ) Act. 1980 for the diversion of 731 Ha of forest land (Veeranhosalli RF- 401 Ha and 


2 . 


669 


FRIDF & T DOZJE, TODO wao , Jeer 09, 9009 


2007 –0 


Sollepura RF- 330 -Ha) for rehabilitation of tribals of Nargarahole National Park , Hunsur Forest Division , Mysore District subject to the 
following conditions. 

1 .Legal status of forest land shall remain unchanged . 
2 . Area vacated during rehabilitation of tribals will be declared as Reserved Forests and it will be afforestated by the State 

Government at the project cost. 

As per the letter read at No. (2), the Government of India in the Ministry of Environment and Forests has given approval of 
the Central Government for changing the legal status of forest land , with retrospective effect covering all such cases of diversion of 
forest land diverted under Forest (Conservation ) Act 1980 for relocation / rehabilitation of villages from National Parks/ Wildlife 
Sanctuaries / Tiger Reserves from ‘Forest land to revenue land . 

As per the approval given by the Government of India vide in the letter read at Sl. No. (2 ) above , the State Government 
have to take action to disforest the said diverted forest lands for rehabilitation of tribals . 

Issuing ownership certificates /pattas to the rehabilitation tribal families from the Rajiv Gandhi National Park (Nagarahole 
National Park ) for the diverted forest land of 731 Ha (Veeranhosalli RF - 401 Ha and Sollepura RF - 330 Ha) has been discussed in a 
meeting held of 18 -01- 2012 under the Chairmanship of the Additional Chief Secretary, Forest, Environment and Ecology 
Department, Government of Karnataka , Bangalore and in the said meeting it has been decided that the provisions of Prohibition of 
Transfer of Certain Lands Act, 1978 shall apply to the lands disforested for rehabilitation purpose . 

Government Order No. FEE 10 FLL 2012 , Bangalore , dated 10 -02 -2012 
In the circumstances explained in the preamble , Government are pleased to disforest 731 Ha (Seven hundred and thirty 
one) of forest land (Veeranhosalli RF -401 Ha and Sollepura RF- 330 Ha) from Forest land to Revenue land for rehabilitation of 
tribals of Rajiv Gandhi National Park (Nagarahole National Park ) in Hunsur Division , Mysore District for facilitating the Revenue 
Department for the purpose of issuing ownership certificates/pattas with a condition of the applicability of the provisions of 
Prohibition of Transfer of Certain Lands Act, 1978 to the rehabilitated tribals families from the Rajiv Gandhi National Park 
(Nagarahole National Park ) 

By Order and in the name of the Governor of Karnataka 

G . H . Anasuyamma 

Under Secretary to Government 
P . R . 702 

Forest , Ecology and Environment Department 
FOREST , ECOLOGY AND ENVIRONMENT SECRETARIAT 
Sub : Temporary diversion of 0 .717 ha. of forest land in Gunda Reserved Forest (Sy. No. 170 / BI/P1 of 

Jambunathana Halli Village ) Hospet Taluk , Bellary Division /District for four laning of Hungund -Hospet 
Section of NH -13 from Km . 202 to km 299 in favour of the General Manager (Tech ) & Project Director, 

National Highways Authority of India (NHAI), Dharwad . 
Read : 1. Letter No . A5 (4 ) GFL. CR .20 /2011- 12 dated : 05 - 12- 2011 of the Principal Chief Conservator of Forest, 

Bangalore. 
State Government letter No. FEE 205 FLL 2011, dated 19 - 12 - 2011. 
Letter No . 4 -KRB849/2011 -BAN /347 , dated : 28th December 2011 of Government of India, Ministry of 
Environment and Forests , Regional Office , Bangalore . 
Letter No. A5 (4 ) GFL . CR . 20 /2011 - 12 , dated : 30 -01 -2012 of the Principal Chief Conservator of 

Forest, Bangalore. 
5 . State Government letter No. FEE 205 FLL 2011 , dated : 03 - 02 -2012 . 
6 . Letter No. 4 -KRB849 /2011-Ban /618 , dated : 9th February , 2012 of Government of India , Ministry of 

Environment and Forests, Regional Office , Bangalore . 
Preamble : 

The Principal Chief Conservator of Forests, Bangalore vide letter dated 05 - 12 -2011 read at ( 1) above had submitted a 
proposal to obtain the approval of Government of India under Section 2 of the forest (Conservation ) Act 1980 for diversion of 0 .717 
ha. of forest land in Gunda Reserved Forest (Sy .No. 170/B1/P1 of Jambunathana Halli Village ) Hospet Taluk Bellary Division for 
four laning of Hungund -Hospet Section of NH -13 from Km . 202 to Km 299 in favour of the General Manager ( Tech ) & Project 
Director, National Highways Authority of India (NHAI), Dharwad subject to certain conditions. 

Accordingly , the proposal was recommended to Government of India for approval vide State Government letter dated 19 -12 
2011 read at (2) above . 

The Government of India Ministry of Environment and Forests , Bangalore agreed to the proposal in principal (Stage -I) under 
Section 2 of the Forest (Conservation ) Act 1980 vide their letter dated : 28th December 2011 read at (3) above , subject to fulfillment 
of certain conditions. 

The Principal Chief Conservator of Forests submitted the compliance report vide his letter dated :30 -01-2012 read at (4 ) 
above and the same has been sentto Government of India vide State Government letter dated : 03 -02-2012 read at (5 ) above . 


ajo 


200 - 0 


FIDES37 ODZE, TOUJO, Jeet 09, 9009 


65a 


The Government of India Ministry of Environment and Forests, Bangalore vide their letter dated 9th February 2012 read at 
(6 ) above has conveyed their approval (Stage -II) under Section 2 of the Forest (Conservation ) Act 1980 for temporary diversion of 
0 .717 ha . of forest land in Gunda Reserved Forest (SY. NO . 170 /B1/P1 of Jambunathana Halli Village ) Hospet Taluk Bellary 
Division /District for four laning of Hungund -Hospet Section of NH - 13 from km 202 to km 299 in favour of the General Manager 
(Tech ) & Project Director, National Highways Authority of India (NHAI), Dharwad subject to certain conditions. 
The proposal has been examined in detail and hence the order. 

Government Order No . FEE 205 FLL 2011 , Bangalore , dated 16 -02 -2012 
In the circumstances explained above in the preamble , the Government is pleased to accord sanction under section 2 of the 
Forest (Conservation ) Act 1980 for temporary diversion of 0.717 ha. of forest land Gunda Reserved Forest (SY . NO . 170/ B1/P1 of 
Jambunathana Halli Village ) Hospet Taluk Bellary Division /District for four laning of Hungund-Hospet Section of NH - 13 from km 202 
to km 299 in favour of the General Manager (Tech ) & Project Director, National Highways Authority of India (NHAI), Dharwad 
subject to certain conditions . 

1 . The Legal status of the forest land shall remain unchanged . 
2 . Since the diversion is temporary and for short period , the demarcation of the proposal forest area shall be carried out by 

erecting temporary pillars which can be removed easily duly numbered at an interval of 20 meters at the cost of user 

agency . 
3. The additional amount of the Net Present Value (NPV ) of the diverted forest land if any becoming due after revision of the 

same by the Hon ble Supreme Court of India in future, shall be charged by the State Government from the user agency 

and the same shall be transferred to the designated Adhoc CAMPA Account. 
4 . The diverted area shall be reclaimed and afforested at the cost of user agency before handing over the same to Forest 

Department. 
5 . The total forest area utilized for the project shall not exceed 0 .717 ha. In case the land is not taken over by the user 

agency or the same is not used for the stipulated purpose within a period of two years, then the area shall be taken 

back by the Forest Department. 
6 . The Lessee shall pay lease rent as fixed by the Government from time to time. 
7 . The lease tenure is for a period of two years . 
8 . The leased out area should be used for the purpose for which it is granted . In case the land is not used for the stipulated 

purpose within one year or when it is no longer needed for the stipulated purpose, the area should be resumed to the 
Forest Department under Section 82 of Karnataka Forest, Act, 1963. The concerned Deputy Conservator of Forests is 

authorized to take necessary action in this regard . 
9. No residential building shall be permitted in the proposed area . 
10 . The Karnataka Forest Act 1963 and Rules 1969 and other relevant Acts & Rules will be applicable for any violation . 
11. Compensatory afforestation shall be raised at the cost of User Agency over degraded forest area twice the extent of 

forest area being diverted at the rate prevailing at the time of approval (at present it is Rs. 1,05 ,000/- per ha) Or any 

extent as approved by the Ministry of Environment and Forests. 
12 . The User Agency has to pay the Net Present Value (NPV) of forest land diverted under this proposal as per Orders 

dated : 28 -03 -2008 and 9-5 -2008 of the Hon ble Supreme Court of India . 
13 . The User Agency shall ensure that there should be no damage to the available fauna and other flora. 
14 . No crushing/breaking of stone shall be allowed inside forest area , Readymade material shall be used for up - gradation 

of such roads. 
15 . No labour camp shall be established on the forest lands. 
16 . No work shall be allowed after sunset. 
17 . Any damage to forest area due to such up - gradation works shall be compensated by the User Agency . The extent of 

damage shall be assessed by the concerned Deputy Conservator of Forests. 
18 . The User agency shall not sub -lease ,mortgage and hypothecate the forest area . 
19. The User Agency shall abide by all the conditions imposed upon by the Government of India , The Government of 

Karnataka and the Principal Chief Conservator of Forests (HOFF). 
20 . Any other conditions that the Additional Principal Chief Conservator of Forests (Central) Regional Office , Bangalore 
may impose from time to time for protection, improvement of flora and fauna in the forest area an public convenience. 

By Order and in the name of the Governor of Karnataka 

G . H . Anasuyamma 

Under Secretary to Government 
P . R . 703 

Forest, Ecology and Environment Department 


೯೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


- 


ಭಾಗ- ೧ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಈ ತಿದ್ದುಪಡಿ - 2 
ಸಂಖ್ಯೆ : ಮಮಇ 50 ಪಿಎಚ್ ಪಿ 2012 , ಬೆಂಗಳೂರು, ದಿನಾಂಕ 08 - 02 - 2012 


ಸರ್ಕಾರದ ಆದೇಶ ಸಂಖ್ಯೆ : ಮಮಇ 143 ಪಿಎಚ್ ಪಿ 2017, ದಿನಾಂಕ 22 -10 -2011ಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿ ಸಂಖ್ಯೆ: ಮಮ 
295 ಪಿಎಚ್ ಪಿ 2011 , ದಿನಾಂಕ 14 - 12 - 2011ರ ಅನುಬಂಧದ ಬದಲಿಗೆ ಈ ತಿದ್ದುಪಡಿ- 2ಕ್ಕೆ ಲಗತ್ತಿಸಿರುವ ಅನುಬಂಧವನ್ನು ಕೂಡಿಸಿ ತಿದ್ದಿ 
ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಷರಾ 


ಸದರಿ ಸಾಲಿನಲ್ಲಿ ವೆಚ್ಚ 


ತಿದ್ದುಪಡಿ - 2 ಸಂಖ್ಯೆ : ಮಮಇ 50 ಪಿಎಚ್ ಪಿ 2012 , ದಿನಾಂಕ 08 - 02 - 2012ಕ್ಕೆ ಅನುಬಂಧ 

ಮಾರ್ಪಾಡಿನೊಂದಿಗೆ 
ಸರ್ಕಾರದ ಆದೇಶದನುಸಾರ 
ಕ್ರ. ಸಂ . ವಿವರ 

ಮರುಹಂಚಿಕೆ ಮಾಡಿರುವ 
ಹಂಚಿಕೆ ಮಾಡಲಾದ ಆಯವ್ಯಯ 

ಆಯವ್ಯಯ 
ಮೊತ್ತ 
ಯೂನಿಟ್ 

ಯೂನಿಟ್ 

ಮೊತ್ತ 

( ರೂ . ಗಳಲ್ಲಿ) 
2011 - 12ನೇ ಸಾಲಿಗೆ ರೂ . 55.89 ಲಕ್ಷ ಆಯವ್ಯಯವನ್ನು ಕೆಳಕಂಡ ಅಂಶಗಳಿಗೆ ನಿಗದಿಪಡಿಸಿಕೊಂಡು 

ಮಾಡುವುದು 
ತರಬೇತಿ ಕಾರ್ಯಕ್ರಮಗಳು : 
ತರಬೇತಿ 

350 87 .500 

350 

1 , 05 ,000 
ಮಾರ್ಗಸೂಚಿಯನ್ನು 
ತಯಾರಿಸಲು ತಗಲುವ 
ವೆಚ್ಚ ( ಸಾಮಗ್ರಿಗಳು ಹಾಗೂ 
ಮಾರ್ಗದರ್ಶಿ ಪುಸ್ತಕದ 
ಜೊತೆ ಒಂದಕ್ಕೆ ರೂ . 
250 /- ರಂತೆ ಒಟ್ಟು 350 
ಜೊತೆ 
ಒಂದು ದಿನದ ರಾಜ್ಯ 105 | - | 105 
ಮಟ್ಟದ ತರಬೇತಿ 
ಸಮಾಲೋಚನೆ ಸಭೆ 
ಜಿಲ್ಲಾ ಅಂಗವಿಕಲ 
ಕಲ್ಯಾಣಾಧಿಕಾರಿಗಳು 
ಸ್ವಯಂ ಸೇವಾ ಸಂಸ್ಥೆಗಳ 
ಪ್ರತಿ ನಿಧಿಗಳು ( ಜಿಲ್ಲೆಗೆ 
ಇಬ್ಬರಂತೆ) 
ಕೇಂದ್ರ ಕಛೇರಿಯ ಸಿಬ್ಬಂದಿ | 
ತರಬೇತಿ ಕೇಂದ್ರದ ಬಾಡಿಗೆ 

25 , 000 

10 , 000 
ಹಾಗೂ ಮೈಕ್ ಸೆಟ್ ವೆಚ್ಚ 
ಊಟ ಮತ್ತು ಲಘು 

13 , 125 

10 ,000 
ಉಪಹಾರ ಒಬ್ಬರಿಗೆ ರೂ . 
125 / 
ಲೇಖನ ಸಾಮಗಿ, 

7 , 350 

5 , 000 
ಪ್ರಯಾಣ ಭತ್ಯೆ ( ಭರಿಸಿರುವ 

46 ,900 

10 ,000 
ದರದಂತೆ) 
ಸಂಪನ್ಮೂಲ ವ್ಯಕ್ತಿಗಳಿಗೆ 

5 , 000 
ಗೌರವಧನ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೯೯೫ 


7 ,40,000 


3,700 ಸದಸ್ಯರು 


| 


3 , 70 , 000 


2007 - 08ನೇ ಸಾಲಿನ 
ಸ್ಫೂರ್ತಿ ಸ್ವಸಹಾಯ 
ಯೋಜನೆಯ ಸ್ವಸಹಾಯ 
ಗುಂಪುಗಳ ಪುನಶ್ವೇತನಕ್ಕಾಗಿ 
ಆ ಗುಂಪುಗಳನ್ನು ಹಾಗೂ 
ಎಂಆರ್ ಡಬ್ಬಗಳನ್ನು 
ಸೇರಿಸಿಕೊಳ್ಳಲಾಗಿದೆ 


1 , 47 ,000 


| 


2 , 69, 600 


337 ಗುಂಪಿನ 
ಸದಸ್ಯರು 


10 , 51, 200 


9 , 25 ,475 


73 ,500 


81,500 


| 176 ಗುಂಪಿನ 

ಸದಸ್ಯರು 


ಸ್ವಸಹಾಯ ಸಂಘದ 

3 ,700 
ಸದಸ್ಯರಿಗೆ ಹಾಗೂ ಅವರ ಸದಸ್ಯರು 
ಪೋಷಕರಿಗೆ ಪ್ರೇರಪಣಾ 
ತರಬೇತಿ ( ರೂ . 100 + 2 
ದಿನ + 3700 ಸದಸ್ಯರು) 
ಗುಂಪಿಗೆ ನೀಡಲಾಗುವ 147 ಗುಂಪಿನ || 
ಲೇಖನ ಸಾಮಗ್ರಿ ಹಾಗೂ ಸದಸ್ಯರು 
ಪೆಟ್ಟಿಗೆಗಳ ಖರೀದಿಗೆ ( ರೂ . 
1000 +147 ಗುಂಪುಗಳು) 
ಸ್ವಸಹಾಯ ಗುಂಪುಗಳಿಗೆ | 1752 | 
ಸ್ಥಳೀಯವಾಗಿ ಕೌಶಲ್ಯ 
ತರಬೇತಿ (12 
ದಿವಸಗಳು *1752 
ಸದಸ್ಯರು* ರೂ 50 ) 
ಅಂಗವಿಕಲರ ಹಕ್ಕುಗಳನ್ನು | 147 ಗುಂಪಿನ | 
ತಿಳಿಯಲು ಹಾಗೂ ಅವರ | ಸದಸ್ಯರು 
ಸಾಮರ್ಥ್ಯ ಬೆಳವಣಿಗೆಗೆ 
ಅಂಗವಿಕಲತೆ ಇರುವ 
ತಾಲ್ಲೂಕಿಗೆ 10 ಅಂಗವಿಕಲ 
ಸದಸ್ಯರಂತೆ 147 
ತಾಲ್ಲೂಕುಗಳ 1470 
ಸದಸ್ಯರಿಗೆ ಒಂದು ದಿನದ 
ತರಬೇತಿಗೆ ( ರೂ . 50 +] 
ದಿನ *1470 ಸದಸ್ಯರಿಗೆ) | 
ಜಿಲ್ಲಾ ಸಂಪನ್ಮೂಲ | 60 | 
ತಂಡಗಳ ಒಂದು ದಿನದ 
ತರಬೇತಿಗೆ ( ರೂ . 2001 
ದಿನ* 60 ಸದಸ್ಯರಿಗೆ) 
{ ಜಿಲ್ಲೆಗೆ ಇಬ್ಬರಂತೆ 30 
ಜಿಲ್ಲೆಗಳಿಗೆ} 
ಸ್ವಸಹಾಯ ಗುಂಪುಗಳು 147 ಗುಂಪಿನ 
ಹಾಗೂ ಕಿರುಸಾಲಕ್ಕೆ 

ಸದಸ್ಯರು 
ಸಮಲೋಚಕ ನೆರವಿಗೆ | 
ಜಿಲ್ಲಾ ಮಟ್ಟದ ಒಂದು 
ತರಬೇತಿಗೆ (147 ಗುಂಪಿನ 
ಸದಸ್ಯರಿಗೆ ಉಪಹಾರ, 
ಪ್ರಯಾಣ ಭತ್ಯೆ ಹಾಗೂ 
ಸಮಾಲೋಚಕರ 
ಗೌರವಧನ) 
ಎಂಆರ್‌ಡಬ್ಲ್ಯೂ / ಜಿಲ್ಲಾ 
ಸಂಚಾಲಕರು/ಸ್ವಯಂ 
ಸೇವಾ ಸಂಸ್ಥೆಗಳ 
ಪ್ರತಿನಿಧಿಗಳು ಇವರುಗಳಿಗೆ 
5 ದಿನದ ತರಬೇತಿ 
ಕಾರ್ಯಕ್ರಮ 
ಪ್ರಯಾಣ ಭತ್ಯೆ ( ಭರಿಸಿರುವ 
ದರದಂತೆ) 


12 ,000 


ಈ ತರಬೇತಿಯನ್ನು ಕ್ರ. ಸಂ . 

2ರಲ್ಲಿ ಸೇರಿಸಿದೆ 


50. 000 


ಈ ತರಬೇತಿಯನ್ನು ಕ್ರ . ಸಂ . 

5ರಲ್ಲಿ ಸೇರಿಸಿದೆ 


- 


236 


| 


- 


236 


1 ,18 , 000 


೯೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


236 


1.18,000 


236 ,000 


22 ,58,575 


- 


- 


22 ,58,575 


ಊಟ ಮತ್ತು ಲಘು 
ಉಪಹಾರ ಒಬ್ಬರಿಗೆ ರೂ . 
100 / - +5 +236 
ವಸತಿ ಸೌಕಯ್ಯ ಒಬ್ಬರಿಗೆ 
ರೂ . 200 / - +5 + 236 
ತರಬೇತಿ ಕಾರ್ಯಕ್ರಮಕ್ಕೆ 
ಒಟ್ಟು ಅನುದಾನ 
ಸ್ವಯಂ ಸೇವಾ ಸಂಸ್ಥೆಗೆ 
ಮಾರ್ಗದರ್ಶಕರು ಹಾಗೂ 
ಪ್ರಯಾಣ ಭತ್ಯೆ ಜಿಲ್ಲೆಗೆ ಒಬ್ಬ 
ಸಂಚಾಲಕರು / 
ಮಾರ್ಗದರ್ಶಿ {( ರೂ . 
6000 ಗೌರವಧನ = 1000 
ಪ್ರಯಾಣ ಭತ್ಯೆ) + 6 
ತಿಂಗಳು *30 ಜಿಲ್ಲೆಗಳು ); 


12 ,60,000 


12 , 60, 000 


ಜಿಲ್ಲಾ ಸಂಚಾಲಕರ 

ಗೌರವಧನವನ್ನು 
ಸಿ. ಬಿ. ಆರ್‌. ನೆಟ್‌ವರ್ಕ್ (ಸೌತ್ 
ಏಷಿಯಾ) ಬೆಂಗಳೂರು 
ಸಂಸ್ಥೆಗೆ ಪಾವತಿಸುವುದು 


ಯೋಜನೆಯನ್ನು 

10 , 80, 000 

10 , 80 , 000 | ಎಂಅರ್‌ಡಬ್ಲ್ಯೂ / ವಿಆರ್‌ಡಬ್ಲೂ 
ಅನುಷ್ಠಾನಗೊಳಿಸುತ್ತಿರುವ 

ಗಳ ಗೌರವಧನವನ್ನು 
147 ತಾಲ್ಲೂಕುಗಳಲ್ಲಿ 

ಸಿ . ಬಿ .ಆರ್.ನೆಟ್ ವರ್ಕ್ 
ಎಂಆರ್‌ಡಬ್ಲ್ಯೂ / 

(ಸೌತ್ ಏಷಿಯಾ) 
ವಿಆರ್‌ಡಬ್ಬಗಳನ್ನು ಆಯ್ಕೆ 

ಬೆಂಗಳೂರು ಸಂಸ್ಥೆಗೆ 
ಮಡುವುದು ಹಾಗೂ 

ಪಾವತಿಸುವುದು 
ಗೌರವಧನ ಹಂಚುವುದು 
( 6 ತಿಂಗಳು* 30 ಜಿಲ್ಲೆಗಳು ) 
ಜಿಲ್ಲಾ ಮಟ್ಟದಲ್ಲಿ ಸ್ವಯಂ 

9 , 90 , 000 

9 ,90, 000 ಸ್ವಯಂ ಸೇವಾ ಸಂಸ್ಥೆಗಳ 
ಸೇವಾ ಸಂಸ್ಥೆಗಳ ಕಛೇರಿ 

ಕಛೇರಿ ನಿರ್ವಹಣೆ ವೆಚ್ಚವನ್ನು 
ನಿರ್ವಹಣೆ ವೆಚ್ಚ ( ರೂ . 

ಸಿ. ಬಿ.ಆರ್‌. ನೆಟ್‌ವರ್ಕ್ 
5500*30 ಜಿಲ್ಲೆಗಳು *6 

(ಸೌತ್ ಏಷಿಯಾ) 
ತಿಂಗಳು ) 

ಬೆಂಗಳೂರು ಸಂಸ್ಥೆಗೆ 

ಪಾವತಿಸುವುದು 
ಒಟ್ಟು | 55 . 88 ,575 

55, 88,575 

ಬಿ . ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ . ಆರ್‌. 736 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
INFRASTRUCTURE DEVELOPMENT SECRETARIAT 
Sub : Establishment of a Joint Venture Company by KSIIDC and GAIL India Ltd ., for City Gas Distribution 

(CGD) Project -Release of funds for City Gas Distribution projects . 
Read : 1. MoU signed between GOK and GAIL , dated 29 -4 -09 

2. G . 0 . No. UDD 14 UIP 2008, dated 25 -11 -2009 
3 . JVA signed between KSIIDC & GAIL on 08 -06 -2011 
4 . G. 0 . No. IDD 18 UIP 2010, dated 20 - 01 - 2011 
5 . G . O . No. UDD 18 UIP 2010, dated 03 -08-2011 
6 . Letter No. DGM ( IPD )/CGD /2353/ 2011 - 12 , dated 16 -01 -2012 received from the Deputy General 

Manager (IPD ), KSIIDC , Bangalore . 
Preamble : 
1. In the Sl. No . read at (1) above , A Memorandum of Understanding (MoU ) for Natural Gas Infrastructure and City Gas 

Distribution was signed between the State Government in IDD and M /s. GAIL on 29-04 - 2009 . 
In the G .O . read at (2 ) above , Karnataka State Industrial and Infrastructure Development Corporation (KSIDC ), Bangalore 
has been nominated as the Nodal Agency for Dhabhol-Bangalore Gas pipeline project. As per the MoU , Promotion of 


2006 - 0 


FOOTE37 ODZIE , TO SUL , Jeer 09 , 2009 


652 


Joint Venture for City Gas Distribution projects for Domestic , Commercial, Industrial and Transport sectors with the 
participation o M /s . GAIL , GAIL Gas Ltd ., (GGL ), KSIIDC , KSRTC and BMTC was also agreed itwas also agreed that M /s 
GAIL and IDD to conduct necessary Techno Economic studies based on demand potential and geographical distribution 
of demand and address accordingly the requirements of infrastructure for distribution , including pipelines and City Gas 
Distribution networks and associated facilities for the state under feasible supply options on long term competitive basis . 

City Gas Distribution is also proposed to be taken up by the Government of Karnataka . 
3 . In Sl. No. read at ( 3) above , JVA was entered between KSIIDC & GAIL for City Gas Distribution in the State . 
4 . In the G .O .s read at (4 & 5 ) above, and amount of Rs. 169.64 lakhs (Rs. One Hundred and Sixty Nine lakhs Sixty Four 

Thousand only ) was released towards establishment of a Joint Venture Company by KSIDC and GAIL India Ltd ., for City 

Gas Distribution (CGD ) Project. 
5 . In the letter dated 16 -01- 2012 read at (6 ) above , the Deputy General Manager, KSIIDC , Bangalore in his letter has 

requested to release of Rs. 298 . 30 lakhs (Rs. Two Hundred and Ninety Eighty lakhs and Thirty Thousand only ) towards 
Equity Share (partial) of KSIIDC (on behalf of Government of Karnataka) for Joint Venture Company for City Gas 

Distribution (CGD) Project from the Head of Account " 5465 -01- 190 - 1- 17 -City Gas Distribution project”. 
6 . Government of Karnataka after examining the proposal has decided to release Rs. 298 .30 lakhs (Rs. Two Hundred and 

Ninety Eight lakhs and Thirty Thousand only) towards Equity Share for JV Company for this project. 
7. Hence the following order 

Government Order No. IDD 18 UIP 2010 , Bangalore, dated 29 -02- 2012 
Under the circumstances explained in the preamble, government of Karnataka is pleased to release an amount of Rs. 
298 . 30 lakhs (Rs. Two Hundred and Ninety Eight lakhs and Thirty Thousand only) towards Equity Share for JV Company 
for the City Gas Distribution Project. 
This expenditure shall be met from the Head of Account "5465 -01- 190 -1 -17 -City Gas Distribution Project" out of the 
Budget provision of Rs. 416 .44 lakhs in 2011 -12. 
The Managing Director, KSIIDC , Bangalore is authorized to draw the amount on a Payees Receipt duly countersigned by 

the Under Secretary to Government, Infrastructure Development Department. 
4 . This order is issued with the concurrence of Finance Department vide Note No . FD 157 Exp -1/ 12 dated 14 -02 -2012 . 


2 . 


3 . 


By Order and in the name of the Governor ofKarnataka 

S . J. Sampath Kumar 
Under Secretary to Government 
Infrastructure Development Department 


P . R . 737 


COMMERCE AND INDUSTRIES SECRETARIAT 

CORRIGENDUM 

No. Cl 273 SPI 2011, Bangalore , dated 23 -02 - 2012 
Sub : Approval to the Project Proposal of M /s Haveri Bioenergy Pvt. Ltd ., to establish an unit for “ 10 MW 

Electricity Generation from AgriculturalWastes” near Gutaal, Haveri Taluk , Haveri District. 
Ref : 1. Proceedings of the 26th State High Level Clearance Committee (SHLCC ) Meeting held on 09 - 11 

2011 . 
2. Government Order No. Cl 273 SPI 2011, dated 16 - 12- 2011 . 


In the order portion of Government Order No. Ci 273 SPI 2011 , dated 16 - 12 - 2011 , with regard to incentives and 
concessions, itmay please be read as “ 4. Incentives and Concessions :-As per applicable Renewable Energy Policy ” in place 
of “ 4 . Incentives and Concessions:- as per applicable Industrial Policy of the State " 


The other terms and conditions remain the same as in the G .O . read at ( 1) above 


By Order and in the name of the Governor of Karnataka 

Jyothi R . J. 
Desk Officer (Technical Cell) 


P . R . 738 


Commerce & Industries Department 


೯೯೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : 2006 - 07 ಮತ್ತು 2007 -08ನೇ ಸಾಲಿಗೆ ಕಬ್ಬು ಬೆಳೆದ ರೈತರಿಗೆ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ರಾಜ್ಯ ಸರ್ಕಾರದಿಂದ 

ವಿಶೇಷ ನೆರವು. 
ಓದಲಾಗಿದೆ : 1) ದಿನಾಂಕ 12 -04 -2007 ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿನ ತೀರ್ಮಾನಗಳು. 

2) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) ದಿನಾಂಕ 13 - 06 - 07 
3) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) ದಿನಾಂಕ 12 - 09 - 07 
4) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) ( 2) ದಿನಾಂಕ 19 - 10 - 07. 
5) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) (3) ದಿನಾಂಕ 02 - 11 - 07 . 
6) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) (4) ದಿನಾಂಕ 01 - 01 - 08. 
7) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) ದಿನಾಂಕ 22 - 02 - 08 
8) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) ದಿನಾಂಕ 20- 03 - 08 
9) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) (8 ) ದಿನಾಂಕ 25 - 03 - 08. 
10) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2) ( 9) ದಿನಾಂಕ 21 - 05 - 08 . 
11 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) ( 10 ) ದಿನಾಂಕ 30 - 06 - 08. 
12) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2) (11 ) ದಿನಾಂಕ 24 - 11 - 08. 
13) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2) (12) ದಿನಾಂಕ 02 - 07 - 09. 
14) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2) (13) ದಿನಾಂಕ 11 - 08 - 09 . 
15) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2) (14) ದಿನಾಂಕ 25 - 11 - 09. 
16 ) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 298 ಎಸ್‌ಜಿಎಫ್ 2008 , ದಿನಾಂಕ 05 - 01- 2010 
17) ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ: ಸಿಐ 298 ಎಸ್‌ಜಿಎಫ್ 2008 , ದಿನಾಂಕ 23 - 03 - 2010. 
18) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 2007 , ( ಭಾ - 2) ದಿನಾಂಕ 23 - 03 - 2010. 
19 ) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 2007 ( ಭಾ - 2) (15) ದಿನಾಂಕ 13 - 05 - 2011 . 
20) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 19 ಎಸ್‌ಜಿಎಫ್ 2008 ( ಭಾಗ - 2) ದಿನಾಂಕ 12 - 03 - 2008, 
21) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 ( ಭಾಗ- 2) ದಿನಾಂಕ 13 - 06 - 2008 . 
22) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 ( ಭಾಗ - 2)( 2) ದಿನಾಂಕ 28 - 08 - 2008. 
23) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 19 ಎಸ್‌ಜಿಎಫ್ 2008 ( ಭಾಗ - 2)( 3) ದಿನಾಂಕ 16 -12 - 2008. 
24 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 ( 4 ) ದಿನಾಂಕ 02 - 01 - 2009 
25 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 (5) ದಿನಾಂಕ 19 - 01 -2009 
26 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 ( 6) ದಿನಾಂಕ 07 - 07 - 2009 
27 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 ( 7) ದಿನಾಂಕ 07 -12 - 2009 
28) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 (8) ದಿನಾಂಕ 21 -12 - 2010 
29 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 19 ಎಸ್‌ಜಿಎಫ್ 2008 (9) ದಿನಾಂಕ 25 - 03 - 2011 

30) ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರ ಸಂಖ್ಯೆ: ಡಿಎಸ್‌ಕೆ/ಎಸ್‌ಟಿಟಿ/ 08/2009 -10, ದಿನಾಂಕ 11 - 08 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ ( 2) ರಿಂದ ( 6) ರಲ್ಲಿರುವ ದಿನಾಂಕ 13 - 06 - 07, 12 - 09 - 07 , 19 - 10 - 07, 02 - 11 - 2007 ಮತ್ತು 
01- 01 - 08ರ ಸರ್ಕಾರದ ಆದೇಶಗಳಲ್ಲಿ 2006 - 07ನೇ ಸಾಲಿನ ಸಕ್ಕರೆ ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ 
ಕಾರ್ಖಾನೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸಾಗಾಣಿಕೆ ಸಹಾಯಧನ ರೂ . 3,62,18,916/ - ರೈತರಿಗೆ ಪರಿಹಾರ ಧನ ರೂ . 25,00,00,000/ 
ಮತ್ತು ಕಾರ್ಖಾನೆಗಳಿಗೆ ಸಹಾಯಧನ ರೂ . 21,13,92,000 / - ಗಳು ಸೇರಿ ಒಟ್ಟು ರೂ . 49 ,76,10,916 / - ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 7) ( 8) (9) ರಲ್ಲಿರುವ ದಿನಾಂಕ22 - 02 - 08 , 20 - 03 - 08 ಮತ್ತು 25 - 03 - 08ರ ಸರ್ಕಾರದ ಆದೇಶಗಳಲ್ಲಿ ಕಬ್ಬು 
ಬೆಳೆದ ರೈತರಿಗೆ ಪರಿಹಾರ ನೀಡಲು ಕ್ರಮವಾಗಿ ರೂ . 7.00 ಕೋಟಿಗಳು, ರೂ . 6.64 ಕೋಟಿಗಳು ಮತ್ತು ರೂ . 1, 25,11,000/ - ಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

ಮೇಲೆ ಓದಲಾದ (10) ರಲ್ಲಿರುವ ದಿನಾಂಕ 21 - 05 - 2008ರ ಆದೇಶದಲ್ಲಿ ಕಾರ್ಖಾನೆಗಳು ವಿಸ್ತರಿಸಿದ ಅವಧಿಯಲ್ಲಿ ನಂತರ ಅಂದರೆ 
16 - 04 - 2007 ರಿಂದ 31 - 05 - 2007ರ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ಪ್ರತಿ ಟನ್ ಕಬ್ಬಿಗೆ ರೂ . 100 / - ರಂತೆ ರೂ . 10,00,00, 000/ - ಗಳ 
ಸಹಾಯಧನವನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (11) ರಲ್ಲಿರುವ ದಿನಾಂಕ 30 -06 - 2008ರ ಆದೇಶದಲ್ಲಿ ಬಿಜಾಪುರ, ಮೈಸೂರು ಮತ್ತು ಬೆಳಗಾಂ ಜಿಲ್ಲೆಗಳ ರೈತರಿಗೆ 
ಪರಿಹಾರಧನ ಮತ್ತು ಸಾಗಾಣಿಕೆ ಸಹಾಯಧನ ನೀಡಲು ರೂ . 3.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 12) ರಲ್ಲಿರುವ ದಿನಾಂಕ 24 - 11 -2008ರ ಆದೇಶದಲ್ಲಿ ರೈತರಿಗೆ ಪರಿಹಾರ ಧನ ಮತ್ತು ಸಾಗಾಣಿಕೆ ಸಹಾಯಧನ 
ನೀಡಲು ರೂ . 3 ,03 , 73 , 203 / - ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 

೯೯೯ 
ಮೇಲೆ ಓದಲಾದ (13 ) ರಲ್ಲಿರುವ ದಿನಾಂಕ 02- 07 - 2009ರ ಆದೇಶದಲ್ಲಿ ಬಿಜಾಪುರ, ಗುಲ್ಬರ್ಗಾ, ಬೆಳಗಾಂ ಜಿಲ್ಲೆಗಳಿಂದ ಮಹಾರಾಷ್ಟ್ರ 
ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಮತ್ತು ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಿದ ಪ್ರತಿ ಟನ್‌ಗೆ ರೂ . 2/-ರಂತೆ ಸಾಗಾಣಿಕೆ ಸಹಾಯಧನ 
ರೂ 1,81 ,07,599/ - ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (14) ರಲ್ಲಿರುವ ದಿನಾಂಕ 11- 08 - 2009ರ ಆದೇಶದಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ಮತ್ತು ಸಿಂಧಗಿ ತಾಲ್ಲೂಕಿನ ಕಬ್ಬು 
ಬೆಳೆದು ಕಟಾವಾಗದೆ ಜಮೀನಿನಲ್ಲಿಯೇ ಉಳಿದು ನಷ್ಟವಾದ ಕಬ್ಬಿಗೆ ಪ್ರತಿ ಹೆಕ್ಟೇರಿಗೆ ರೂ . 25,000/ - ಗಳಂತೆ ರೈತರಿಗೆ ಪಾವತಿಸುವ ಸಲುವಾಗಿ ರೂ . 
15.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (15) ರಲ್ಲಿರುವ ದಿನಾಂಕ 25 - 11 - 2009ರ ಆದೇಶದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗುಲ್ಬರ್ಗಾ , 
ಜಿಲ್ಲೆಗಳ ರೈತರಿಗೆ ಹಾಗೂ ಮೈಸೂರು ಜಿಲ್ಲೆಯ ಬನ್ನಾರಿ ಅಮ್ಮನ್ ಶುಗರ್ ಈ ಕಾರ್ಖಾನೆಗೆ ಸಾಗಾಣಿಕೆ ಸಹಾಯಧನವನ್ನು ಪಾವತಿಸುವ ಸಲುವಾಗಿ 
ಒಟ್ಟು ರೂ . 97 ,83,455/ - ಗಳನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಡಲಾಗಿದೆ. 

ಮೇಲೆ ಓದಲಾದ (19 ) ರಲ್ಲಿರುವ ಸರ್ಕಾರದ ಆದೇಶ ದಿನಾಂಕ 13- 05 - 2011ರ ಆದೇಶದಲ್ಲಿ 2006 -07ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ 12 
ತಿಂಗಳು ಪೂರೈಸಿ ಪಕ್ವವಾದ ಕಟಾವಾಗದೆ ಜಮೀನಿನಲ್ಲಿ ಉಳಿದು ನಷ್ಟವಾದ ಕಬ್ಬಿಗೆ, ಕಬ್ಬು ಆಯುಕ್ತರು ಶಿಫಾರಸ್ಸು ಮಾಡಿರುವ ಮೊತ್ತದಲ್ಲಿ ಶೇ . 50 
ರಷ್ಟು ಪರಿಹಾರಧನ ರೂ . 4 ,50,53,932 /- ಗಳನ್ನು ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (20) ರಲ್ಲಿರುವ ದಿನಾಂಕ 12 -03 -2008ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು 2007- 08ನೇ 
ಸಾಲಿನ ಹಂಗಾಮಿನಲ್ಲಿ ದಿನಾಂಕ 31-03- 2008ರ ಅಂತ್ಯಕ್ಕೆ 12 ತಿಂಗಳು ಮೀರಿ ಪಕ್ಷವಾದ ಎಲ್ಲಾ ಕಬ್ಬನ್ನು ನುರಿಸಬೇಕೆಂಬ ಹಿನ್ನೆಲೆಯಲ್ಲಿ ಸಕ್ಕರೆ 
ಕಾರ್ಖಾನೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕೆಲವು ವಿನಾಯಿತಿ ಮತ್ತು ಸಹಾಯಧನ ಸೌಲಭ್ಯಗಳನ್ನು ನೀಡಲಾಗುವುದೆಂದು ಆದೇಶಿಸಲಾಗಿದೆ. 

ಮೇಲೆ ಓದಲಾದ ( 21 )ರಲ್ಲಿರುವ ದಿನಾಂಕ 13 - 06 - 2008ರ ಆದೇಶದಲ್ಲಿ ರೂ . 2.00 ಕೋಟಿಗಳನ್ನು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ 
ಕಾರ್ಖಾನೆಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 22)ರಲ್ಲಿರುವ ದಿನಾಂಕ 28 - 08 -2008ರ ಆದೇಶದಲ್ಲಿ ರೂ . 100.59 ಲಕ್ಷಗಳನ್ನು ಮೈಸೂರು ಪೇಪರ್ ಮಿಲ್ ಲಿ.. 
ರವರಿಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (23 ) ರಲ್ಲಿರುವ ದಿನಾಂಕ 16 - 12 - 2008ರ ಆದೇಶದಲ್ಲಿ ರೂ . 6,64,76,652 /- ಗಳನ್ನು ನಂದಿ ಸ.ಸ. ಕಾರ್ಖಾನೆ ಮತ್ತು 
ದೂದ್ ಗಂಗಾ ಸ. ಸ. ಕಾ . ಈ ಎರಡು ಸಕ್ಕರೆ ಕಾರ್ಖಾನೆಗಳಿಗೆ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 24) ರಲ್ಲಿರುವ ದಿನಾಂಕ 02 - 01- 2009ರ ಆದೇಶದಲ್ಲಿ ವಿಸ್ತರಿಸಿದ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ರೂ . 100/- ಗಳ 
ಸಹಾಯಧನ ಬಾಬ್ಬು ಶೇ . 50 ರಷ್ಟು ರೂ . 11,15 ,00,000/ - ಗಳನ್ನು ಸಾಕಾಣಿಕೆ ಸಹಾಯಧನ ರೂ . 7, 25, 00 ,000 /- ಗಳನ್ನು ಒಟ್ಟು ಸೇರಿ ರೂ . 
18,40,00,000/- ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 25) ರಲ್ಲಿರುವ ದಿನಾಂಕ 19 - 01 - 2009ರ ಆದೇಶದಲ್ಲಿ ರೂ 100 / - ಗಳ ಸಹಾಯಧನ ಬಾಬು ರೂ . 4 ,90 ,05 ,135 / 
ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (26) ರಲ್ಲಿರುವ ದಿನಾಂಕ 07 - 07 - 2009ರ ಆದೇಶದಲ್ಲಿ ಸಾಗಾಣಿಕೆ ಸಹಾಯಧನ ರೂ . 3,69,77, 708/- ಗಳನ್ನು 
ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 27) ರಲ್ಲಿರುವ ದಿನಾಂಕ 07 -12 - 2009ರ ಆದೇಶದಲ್ಲಿ ಸಾಗಾಣಿಕೆ ಸಹಾಯಧನ ರೂ . 3,87,56 ,200/- ಗಳನ್ನು 
ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 28) ರಲ್ಲಿರುವ ದಿನಾಂಕ 21 - 12 - 2010 ಆದೇಶದಲ್ಲಿ 6 ಸಕ್ಕರೆ ಕಾರ್ಖಾನೆಗಳಿಗೆ ರೂ . 1,36,52,873 /- ಗಳ ಸಾಕಾಣಿಕೆ 
ಸಹಾಯಧನ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (29) ರಲ್ಲಿರುವ ದಿನಾಂಕ 25 - 03 - 2011ರ ಆದೇಶದಲ್ಲಿ ರಾಜ್ಯದ 15 ಸಕ್ಕರೆ ಕಾರ್ಖಾನೆಗಳಿಗೆ ವಿಸ್ತರಿಸಿದ ಅವಧಿಯಲ್ಲಿ 
ನುರಿಸಿದ ಕಬ್ಬಿಗೆ ರೂ . 16 ,69,28,964 /- ಗಳ ಸಹಾಯಧನವನ್ನು ಬಿಡುಗಡೆ ಮಾಡಲಾಗಿದ್ದು, ಈ 15 ಕಾರ್ಖಾನೆಗಳಲ್ಲಿ 10 ಕಾರ್ಖಾನೆಗಳು ರಾಜ್ಯ 
ಸರ್ಕಾರಕ್ಕೆ ಕಬ್ಬು ಖರೀದಿ ತೆರಿಗೆ ಮತ್ತು ಇತರೆ ಬಾಕಿಗಳನ್ನು ಉಳಿಸಿಕೊಂಡಿದ್ದು, ಈ 10 ಕಾರ್ಖಾನೆಗಳಿಗೆ ಸಂಬಂಧಿಸಿದಂತೆ ರೂ . 7, 43 ,06 ,756/ 
ಗಳನ್ನು ಸರ್ಕಾರದ ಲೆಕ್ಕಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬಾಕಿ ಉಳಿದ ರೂ . 9, 26,22 ,208 /- ಗಳನ್ನು 6 ಕಾರ್ಖಾನೆಗಳಿಗೆ ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ (30) ರಲ್ಲಿರುವ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರ ದಿನಾಂಕ 11- 08 - 2011ರ ಪತ್ರದಲ್ಲಿ 
2006 - 07ನೇ ಆರ್ಥಿಕ ಸಾಲಿಗೆ ಸಂಬಂಧಿಸಿದಂತೆ ರೂ . 620.39 ಲಕ್ಷಗಳು ಮತ್ತು 2007 - 08ನೇ ಆರ್ಥಿಕ ಸಾಲಿಗೆ ಸಂಬಂಧಿಸಿದಂತೆ ರೂ . 1525. 72 
ಲಕ್ಷಗಳ ಸಹಾಯಧನವನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಬಿಡುಗಡೆಗೊಳಿಸುವುದು ಬಾಕಿ ಇದೆ ಎಂದು ತಿಳಿಸಿ 2011 - 12ನೇ ಆಯವ್ಯಯದಲ್ಲಿ ಒದಗಿಸಿರುವ 
ಅನುದಾನದಲ್ಲಿ ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನ ರೂ . 450.54 ಲಕ್ಷಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಅನುದಾನ ರೂ . 6360 .65 
ಲಕ್ಷಗಳನ್ನು ಒದಗಿಸುವಂತೆ ಕೋರಿರುತ್ತಾರೆ. 
ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 19 ಎಸ್ಜಿಎಫ್ 2008 (10), ಬೆಂಗಳೂರು, ದಿನಾಂಕ 28 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಪ್ರೋತ್ಸಾಹಿಸುವ 
ದೃಷ್ಟಿಯಿಂದ 2006 - 07 ಮತ್ತು 2007 - 08ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ ವಿಸ್ತರಿಸಿದ ಅವಧಿಯಲ್ಲಿ ಕಾರ್ಖಾನೆಯಲ್ಲಿ ನುರಿಸಿದ ಪ್ರತಿ ಟನ್ ಕಬ್ಬಿಗೆ ರೂ . 
100/ - ರಂತೆ ರೂ . 1153 . 21 ಲಕ್ಷಗಳ (ಒಂದು ಸಾವಿರದ ನೂರ ಐವತ್ತೂರು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿಗಳು ಮಾತ್ರ) ಸಹಾಯಧನವನ್ನು 
ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆದ್ಯತೆ ಮೇರೆಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


೧೦೦೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಈ ವೆಚ್ಚವನ್ನು 2011 - 12ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2852 -08 - 201 -0 - 07 ( ಯೋಜನೆ) -106 - ಸಬ್ಸಿಡಿ ಸಹಾಯಧನ 
ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ಆಯುಕ್ತರು ಕಬ್ಬು ಅಭಿವೃದ್ದಿ ಹಗೂ ಸಕ್ಕರೆ ನಿರ್ದೇಶಕರು ಬಿಡುಗಡೆ ಮಾಡಲಾದ ಈ ಹಣವನ್ನು ಸರ್ಕಾರದ ಆದೇಶ ದಿನಾಂಕ 13 -06 - 2007 
ಮತ್ತು 12 - 03 -2008ರಲ್ಲಿ ವಿಧಿಸಲಾಗಿರುವ ನಿಬಂಧನೆ ಮತ್ತು ಮಾರ್ಗಸೂಚಿಗಳನ್ವಯ ಪರಿಶೀಲಿಸಿ , ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು ಕ್ರಮ 
ವಹಿಸತಕ್ಕದ್ದು. ವಿತರಿಸಲಾದ ಹಣದ ವಿವರವನ್ನು ಆಯುಕ್ತರು ಕಬ್ಬು ಅಭಿವೃದ್ಧಿ ರವರು ಜಿಲ್ಲಾಧಿಕಾರಿಗಳಿಂದ ಪಡೆದು ಸರ್ಕಾರಕ್ಕೆ ವರದಿ ಮಾಡುವುದು. 

ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 1534 ವೆಚ್ಚ -1 /2011, ದಿನಾಂಕ 20 - 2 - 2012ರಲ್ಲಿ ನೀಡಲಾದ 
ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಿವಶಂಕರ್ ನಾಯಕ್ ಎಲ್ . 

ಪೀಠಾಧಿಕಾರಿ ( ಸಕ್ಕರೆ) 
ಪಿ . ಆರ್ . 739 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆ ಬಾಲ್ಕಿ ತಾಲ್ಲೂಕಿನ ಸೋಮಪುರ ಗ್ರಾಮದ ಹತ್ತಿರ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 ( 20) ದಿನಾಂಕ: 09 - 07 - 2010. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇ೦/ ಸನೀ ( ಉ ) ವಲಯ / ಬಿಜೆಪಿ - 6/ 2011 - 12 /752 ದಿನಾಂಕ : 08 - 02 - 2012 . 
ಪ್ರಸ್ತಾವನೆ : 

ಬೀದರ್ ಜಿಲ್ಲೆ ಬಾಲ್ಕಿ ತಾಲ್ಲೂಕಿನ ಸೋಮಪುರ ಗ್ರಾಮದ ಹತ್ತಿರ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಅಂದಾಜಿಗೆ ಉಲ್ಲೇಖ 
(1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . ಈ ಕಾಮಗಾರಿಯನ್ನು ಎ . ಐ . ಬಿ. ಪಿ . ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ 
ಸರಕಾರದ ಅನುಮೋದನೆ ದೊರಕಿರುತ್ತದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

08 - 12 - 2011 
ಜಿಲ್ಲಾಟೆಂಡರ್ ಬುಲೆಟಿನ್ 

08 - 12 - 2011 
ವಿಜಯ ಕರ್ನಾಟಕ ಕನ್ನಡ ದಿನ ಪತ್ರಿಕೆ 

13 - 12 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂವರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ 
ಆರ್ಥಿಕ ಬಿಡ್ ಅನ್ನು ದಿನಾಂಕ: 21 - 01 - 2012ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 3,40,60, 257 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 3 , 44 ,01, 042 / 
ಟೆಂಡರ್‌ನಲ್ಲಿ 

ಮಂಜೂರಾದ 
ಗುತ್ತಿಗೆದಾರರು 

ಪರಿಷ್ಕರಿಸಿದ ದರಗಳ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಆಂದಾಜಿನ ದರಗಳ 
ನಮೂದಿಸಿರುವ 

ಮೇಲಿನ ಶೇಕಡವಾರು 
ಶ್ರೀ / ಮೆಸ್ಟ್ 

ಮೇಲಿನ ಶೇಕಡವಾರು 
ದರಗಳಂತೆ ಟೆಂಡರಿನ 

ಹೆಚ್ಚಳ /ಕಡಿಮೆ 
ಹೆಚ್ಚಳ /ಕಡಿಮೆ 

ಮೊತ್ತ 
| ಗುರುನಾಥ ಕೊಳ್ಳೂರ, ಒಂದನೇ ದರ್ಜೆ | 3,98, 33,188/ 16.949 ಹೆಚ್ಚು | 15 .79 ಹೆಚ್ಚು 
ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಗುರುನಾಥ ಕೊಳ್ಳೂರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 15 .79 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ: 15 - 02 - 2012ರ ಪತ್ರದಲ್ಲಿ ಕಾಮಗಾರಿಯ ಪ್ರದೇಶದಲ್ಲಿ ವರ್ಷವಿಡೀ ನೀರಿನ ಹರಿವು ಇರುವುದರಿಂದ ಕಾಫರ್ 
ಡ್ಯಾಂ ನಿರ್ಮಾಣ ಡೀ - ವಾಟರಿಂಗ್‌ನೊಂದಿಗೆ ಕೆಲಸವನ್ನು ನಿರ್ವಹಿಸಬೇಕಾಗಿರುತ್ತದೆ. ಕಾಮಗಾರಿಗೆ ಅವಶ್ಯವಿರುವ ಕಚ್ಚಾ ಕಚ್ಚಾಸಾಮಾಗ್ರಿಗಳ ದರಗಳಲ್ಲಿ 
ಸಾಗಣೆ ದರಗಳಲ್ಲಿ ಕೂಲಿ ಕಾರ್ಮಿಕರ ಭತ್ಯಯಲ್ಲಿ ಉಂಟಾಗಿರುವ ಹೆಚ್ಚಳವನ್ನು ಪರಿಗಣಿಸಿ ಅವರು ನಮೂದಿಸಿದ ದರಗಳಿಗೆ ಟೆಂಡರ್‌ನ್ನು 
ಅನುಮೋದಿಸಲು ಕೋರಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 3,44 , 01,042 / 
ಗಳ ಮೇಲೆ ಶೇ . 14.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ಊ . 3,93,89 ,193/ ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 


ಸಂಖ್ಯೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೦೧ 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 19 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲ್ಲೂಕಿನ ಸೋಮಪುರ ಗ್ರಾಮದ ಹತ್ತಿರ ಸೇತುವೆ ಸಹಿತ 
ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸದಂತೆ ಟೆಂಡರಿಗಿಡಲಾದ ಮೊತ್ತು ರೂ . 
3 ,44 ,01,042 /- ಗಳ ಮೇಲೆ ಶೇ . 14 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 3 ,93, 89 ,193/ - ಗಳಿಗೆ ( ರೂ . ಮೂರುಕೋಟಿ ತೊಂಭತ್ತಮೂರು ಲಕ್ಷ 
ಎಂಭತ್ತೊಂಭತ್ತು ಸಾವಿರದ ನೂರ ತೊಂಭತ್ತಮೂರು ಮಾತ್ರ) ಗಳಿಗೆ ಶ್ರೀ ಗುರುನಾಥ ಕೊಳ್ಳೂರ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 740 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಘಟಕನೂರ ಗ್ರಾಮದ ಹತ್ತಿರ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ 

ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 (1) ದಿನಾಂಕ: 24 - 02 - 2010. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇಂ/ ಸನೀ ( ಉ ) ವಲಯ/ಬಿಜೆಪಿ / ಎಇ - 1/2011 - 12 /527 ದಿನಾಂಕ: 01 - 02 - 2012 . 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಘಟನನೂರ ಗ್ರಾಮದ ಹತ್ತಿರ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ 
ಕಾಮಗಾರಿ ಅಂದಾರಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಎ . ಐ . ಬಿ. ಪಿ . ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ 
ಕಾಮಗಾರಿಯನ್ನು ಎ . ಐ . ಬಿ . ಪಿ. ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರಕಾರದ ಅನುಮೋದನೆ ದೊರಕಿರುತ್ತದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ 6ನೇ ಬಾರಿಗೆ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

28 - 10 - 2011 
ಜಿಲ್ಲಾಟೆಂಡರ್ ಬುಲೆಟಿನ್ 

| 24 -10 - 2011 
ಸಂಯುಕ್ತ ಕರ್ನಾಟಕ ಕನ್ನಡ ದಿನ ಪತ್ರಿಕೆ 

31 - 10 - 2011 
ಡೆಕ್ಕನ್ ಹೆರಾಲ್ಡ್ ದಿನ ಪತ್ರಿಕೆ 

31- 10 -2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂವರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ 
ಆರ್ಥಿಕ ಬಿಡ್ ಅನ್ನು ದಿನಾಂಕ: 09 - 01 - 2012ರಂದು ತೆರೆದು ಪರಿಶೀಲಿಸಲಾಗಿರುತ್ತದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,31,04 ,314 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 65 ,41,352 / 
ಟೆಂಡರ್‌ನಲ್ಲಿ 

ಮಂಜೂರಾದ 
ಗುತ್ತಿಗೆದಾರರು 

ಪರಿಷ್ಕರಿಸಿದ ದರಗಳ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಆಂದಾಜಿನ ದರಗಳ 
ನಮೂದಿಸಿರುವ 

ಮೇಲಿನ ಶೇಕಡವಾರು 
ಶ್ರೀ / ಮೆಸರ್ 

ಮೇಲಿನ ಶೇಕಡವಾರು 
ದರಗಳಂತೆ ಟೆಂಡರಿನ 

ಹೆಚ್ಚಳ /ಕಡಿಮೆ 
ಹೆಚ್ಚಳ ಕಡಿಮೆ 

ಮೊತ್ತ 
ಮೆ . ಪ್ರದೀಪ ಕನ್‌ಸ್ಪೆಕ್ಷನ್ ಕಂಪೆನಿ ಒಂದನೇ | 1,97,61,019/ 50.80 ಹೆಚ್ಚು 19.46 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಮೆ . ಪ್ರದೀಪ ಕನ್‌ಸ್ಪಕ್ಷನ್ ಕಂಪೆನಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
19 .46 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 


ಸಂಖ್ಯೆ 


೪ 


) 


೧೦೦೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಗುತ್ತಿಗೆದಾರರು ದಿನಾಂಕ: 08 - 02 - 2012ರ ಪತ್ರದಲ್ಲಿ ಕಾಮಗಾರಿಯ ಸುತ್ತಮುತ್ತಲೂ ಇರುವ ಭಾರೀ ನೀರಾವರಿ ಯೋಜನೆ ನಾಲೆಗಳಿಗೆ 
ನಿರಂತರವಾಗಿ ನೀರು ಹರಿದುಬರುವುದರಿಂದ, ಕಾಮಗಾರಿಯನ್ನು ರಿಂಗ್ ಬಂಡ್ ನಿರ್ಮಿಸಿ ಮಾಡಬೇಕಾಗಿರುತ್ತದೆಂದು ತಿಳಿಸುತ್ತಾ ತಾವು 
ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ಪರಿಷ್ಕೃತ ಟೆಂಡರಿಗಿಟ್ಟ ಮೊತ್ತದ ಮೇಲೆ ಕನಿಷ್ಟ ಶೇ . 15.00 ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು 
ನಿರ್ವಹಿಸಲು ಸಹಮತಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,65,41,352/ 
ಗಳ ಮೇಲೆ ಶೇ . 14 .90ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,90,06, 013/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 16 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಘಟಕನೂರ ಗ್ರಾಮದ ಹತ್ತಿರ ಮಲ್ಲಪ್ರಭಾ 
ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸದಂತೆ 
ಟೆಂಡರಿಗಿಡಲಾದ ಮೊತ್ತು ರೂ . 1,65 ,41, 352 / - ಗಳ ಮೇಲೆ ಶೇ . 14.90 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,90,06,013/ - ಗಳಿಗೆ ( ರೂ . ಒಂದು 
ಕೋಟಿ ತೊಂಭತ್ತು ಲಕ್ಷ ಆರು ಸಾವಿರದ ಹದಿಮೂರು ಮಾತ್ರ) ಗಳಿಗೆ ಮೆ . ಪ್ರದೀಪ ಕನ್‌ಸ್ಪೆಕ್ಷನ್ ಕಂಪೆನಿ , ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 741 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕಿನ ಬಿ . ಎನ್. ಜಾಲಿಹಾಳ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 06 ನಯೋಕಾ 2009 ದಿನಾಂಕ: 06 - 01 - 2010 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : 

ಮುಖಂ/ಸನೀ ( ಉ ) ವಲಯ / ಬಿಜೆಪಿ/ಎಇ -6/2011- 12 /173, ದಿನಾಂಕ: 10 - 01- 2012. 
ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕಿನ ಬಿ .ಎನ್. ಜಾಲಿಹಾಳ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ 
ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ನಬಾರ್ಡ್ ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಈ ಹಿಂದೆ ಕರೆಯಲಾಗಿದ್ದ ಮೊದಲನೇ ಟೆಂಡರ್‌ ಕರೆಗೆ ಸ್ವೀಕೃತವಾಗಿದ್ದ ಟೆಂಡರ್ ದರಗಳು ಬಹಳ 
ಹೆಚ್ಚಾಗಿದ್ದರಿಂದ ಅದನ್ನು ತಿರಸ್ಕರಿಸಲಾಗಿರುತ್ತದೆ. ಎರಡನೇ ಬಾರಿಗೆ ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮದಡಿ ಇಷ್ಟೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯಲ್ಲಿ ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

30 - 08 - 2011 
ಪ್ರಜಾವಾಣಿ ದಿನಪತ್ರಿಕೆ 

28 - 08 - 2011 
ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನಪತ್ರಿಕೆ 

29 - 08 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ 
ಆರ್ಥಿಕ ಬಿಡ್ ಅನ್ನು ದಿನಾಂಕ : 07 - 12 - 2011ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 2 ,18, 68 ,588 / 
( ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 2 ,47, 25 ,547/ 
ಟೆಂಡರ್‌ನಲ್ಲಿ 

ಮಂಜೂರಾದ 
ಗುತ್ತಿಗೆದಾರರು 

ಪರಿಷ್ಕರಿಸಿದ ದರಗಳ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಆಂದಾಜಿನ ದರಗಳ 
ನಮೂದಿಸಿರುವ 

ಮೇಲಿನ ಶೇಕಡವಾರು 
- ಶ್ರೀ / ಮೆಸರ್ 

ಮೇಲಿನ ಶೇಕಡವಾರು 
ದರಗಳಂತೆ ಟೆಂಡರಿನ 

ಹೆಚ್ಚಳ ಕಡಿಮೆ 
ಹೆಚ್ಚಳ /ಕಡಿಮೆ 

ಮೊತ್ತ 
ಮೆ . ತಾಪಿ ಪ್ರಿನ್ಸೆಸ್ಟ್ ಪ್ರಾ . ಲಿ . ಒಂದನೇ ದರ್ಜೆ | 3 ,51,11 ,001/ - 60 .55 ಹೆಚ್ಚು 

42 .00 ಹೆಚ್ಚು 
| ಗುತ್ತಿಗೆದಾರರು 


ಸಂಖ್ಯೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೦೩ 


ಈ ಮೇಲ್ಕಂಡಂತೆ ಮೆ . ತಾಪಿ ಫಿಸ್ಸೆಸ್ ಪ್ರಾ . ಲಿ., ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 42 .00 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ : 24 -01- 2012ರ ಪತ್ರದಲ್ಲಿ ತಾವು ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ಪರಿಷ್ಕತ ಟೆಂಡರಿಗಿಟ್ಟ ಮೊತ್ತದ 
ಮೇಲೆ ಕನಿಷ್ಟ ಶೇ . 18.00 ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಸಹಮತಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 2,47,25,547/ 
ಗಳ ಮೇಲೆ ಶೇ . 16.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2 .86,81,635 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 05 ಏನಿಯೋ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕಿನ ಬಿ.ಎನ್. ಜಾಲಿಹಾಳ ಗ್ರಾಮದ ಹತ್ತಿರ 
ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ 
ಮೊತ್ತ ರೂ . 2,47,25 ,547/- ಗಳ ಮೇಲೆ ಶೇ . 16.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,86, 81,635/ - ಗಳಿಗೆ ( ರೂ . ಎರಡು ಕೋಟಿ 
ಎಂಭತ್ತಾರು ಲಕ್ಷ ಎಂಭತ್ತೊಂದು ಸಾವಿರದ ಆರು ನೂರ ಮೂವತ್ತೈದು ಮಾತ್ರ) ಗಳಿಗೆ ಮೆ . ತಾಪಿ ಪಿಸ್ಸೆಸ್ ಪ್ರಾ , ಲಿ., ಒಂದನೇ ದರ್ಜೆ ಗುತ್ತಿಗೆದಾರರು 
ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 742 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲ್ಲೂಕು, ವಿಟ್ಲಮುಡೂರು ಗ್ರಾಮದ ಪಟ್ಟಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: 

ಮುಸದ/ ತಾಂಸ -5 - ಸ. ಇಂ .- 11 / ದ. ಕ. ಜಿ / ಬ೦. ತಾ / ಪಟ್ಲ / ಇಪ್ರೊಕ್ಯೂರ್ ಮೆಂಟ್ / ಟೆಂಡರ್ 

ಅನುಮೋದನೆ/2011 /546, ದಿನಾಂಕ : 07 - 02 - 2012 . 
ಪ್ರಸ್ತಾವನೆ: 

ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲ್ಲೂಕು, ವಿಟ್ಲಮುಡೂರು ಗ್ರಾಮದ ಪಟ್ಟೆ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ . 
30.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅದಿಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇಸೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಮೂಲ ಪ್ರಕಟಣೆ | ಮುಂದೂಡಿಕೆ ಪ್ರಕಟಣೆ 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

| 21- 11- 2011 | 
| ವಾರ್ತಾ ಭಾರತಿ ದಿನ ಪತ್ರಿಕೆ 

| 13 - 12 - 2011 | 
ಡೆಕ್ಕನ್ ಹೆರಾಲ್ಡ್ 

| 10 - 12 - 2011 | 
ಹೊಸ ದಿಗಂತ ದಿನ ಪತ್ರಿಕೆ 

28 - 12 -2011 
ದಿನಾಂಕ: 08 - 01 - 2012 ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ | ರೂ . 
ಮೊತ್ತ 

29 .24 ,047 / 

ಮಂಜೂರಾದ ಆಂದಾಜಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ದರಗಳ ಹಾಗೂ ಪ್ರಸಕ್ತ 
ನಮೂದಿಸಿರುವ ದರಗಳಂತೆ 
ಶ್ರೀ / ಮೆಸರ್ 

ಸಾಲಿನ ದರಗಳ ಮೇಲಿನ 
ಟೆಂಡರಿನ ಮೊತ್ತ 

ಶೇಕಡವಾರು ಹೆಚ್ಚಳ /ಕಡಿಮೆ 
ಇ.ಕೆ. ಮಹಮ್ಮದ್ ಕುಂಇ, ಒಂದನೇ ದರ್ಜೆ 32 ,74 ,564 / 

11.987 ಹೆಚ್ಚು 
ಗುತ್ತಿಗೆದಾರರು 


ಕ್ರಮ 


ಸಂಖ್ಯೆ 


೧೦೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಮೇಲ್ಕಂಡಂತೆ ಶ್ರೀ ಇ.ಕೆ. ಮಹಮ್ಮದ್ ಕುಂಇ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 11. 987 
ರಷ್ಟು ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 11.00 ಹೆಚ್ಚಿನ ದರಗಳಿಗೆ ಅಂದರೆ ರೂ . 32.45,692 / - ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 18 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲ್ಲೂಕು, ವಿಟ್ಲಮುಡೂರು ಗ್ರಾಮದ ಪಟ್ಲ ಎಂಬಲ್ಲಿ 
ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸದಂತೆ ಟೆಂಡರಿಗಿಡಲಾದ ಪರಿಷ್ಕತ ಮೊತ್ತ 
ರೂ . 29 ,24,047 /- ಗಳ ಮೇಲೆ ಶೇ . 11.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 32,45,692 /- ಗಳಿಗೆ ( ರೂ . ಮೂವತ್ತೆರಡು ಲಕ್ಷ ನಲವತ್ತೈದು 
ಸಾವಿರದ ಆರು ನೂರ ತೊಂಬತ್ತೆರೆಡು ರೂಪಾಯಿಗಳು ಮಾತ್ರ) ಶ್ರೀ ಇ.ಕೆ. ಮಹಮ್ಮದ್ ಕುಂಇ, ಒಂದನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 743 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲ್ಲೂಕು, ಬೆಣ್ಣೂರು ನಾಲೆಗೆ ಕಾಲುವೆ ನಿರ್ಮಾಣ ಕಾಮಗಾರಿಯ ಟೆಂಡರ್ 

ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಸಾವಿ ( ತಾಂತ್ರಿಕ) 2011 , ದಿನಾಂಕ: 05 - 03 - 2011 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ 
ತಾಂಸ -2 - ಸ. ಇಂ .- 15 | ಚಿ. ಜಿ. | ಚಿ. ತಾ / ಬೆಣ್ಣೂರು ನಾಲೆ | ಇಷ್ಟೊರೆಂಟ್ / ಟೆಂಡರ್ 

ಅನುಮೋದನೆ | 2011 | 509 , ದಿನಾಂಕ : 04 - 02 - 2012 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಎ. ಐ. ಬಿ . ಪಿ. ಕಾರ್ಯಕ್ರಮದಡಿ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು ತಾಲ್ಲೂಕು, ಬೆಣ್ಣೂರು ನಾಲೆಗೆ ಕಾಲುವೆ ನಿರ್ಮಾಣ ಕಾಮಗಾರಿಯ ರೂ . 130.00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿದ್ದು , ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . ಈ 
ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇಷ್ಟೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

04 - 11 - 2011 
ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್ ಬುಲೆಟಿನ್ 

15 - 11 - 2011 
ವಿಜಯ ಕರ್ನಾಟಕ ಮತ್ತು ಡೆಕ್ಕನ್ ಹೆರಾಲ್ ದಿನಪತ್ರಿಕೆಗಳು 

04 - 11 - 2011 
ಉದಯವಾಣಿ ಮತ್ತು ದಿ ಹಿಂದೂ ದಿನಪತ್ರಿಕೆ 

05 - 11 - 2011 
ಈ ಟೆಂಡರ್ ಪ್ರಕಟಣೆಗಳು ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು 
ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1,28, 00 ,332 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ| 

ರೂ . 1 ,29 , 27 , 490/ 

ಮಂಜೂರಾದ ಅಂದಾಜಿನ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಪರಿಷ್ಕರಿಸಿದ ದರಗಳ 
ಕ್ರಮ | ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ಮೇಲಿನ ಶೇಕಡಾವಾರು 
ಸಂಖ್ಯೆ ಶ್ರೀ / ಮೆಸರ್ 

ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 

ಹೆಚ್ಚಳ / ಕಡಿಮೆ 
ಜೆ.ಆರ್. ಗೌರೀಶಾ, 1ನೇ ದರ್ಜೆ 1,43 ,48,140/ 

12.0919 ಹೆಚ್ಚು 

10.989 ಹೆಚ್ಚು 
ಗುತ್ತಿಗೆದಾರರು 


೬ 


- 


0 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೦೫ 


ಮೇಲ್ಕಂಡಂತೆ ಶ್ರೀ ಜೆ. ಆರ್. ಗೌರೀಶಾ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 10.989 ರಷ್ಟು ಹೆಚ್ಚಾಗಿರುತ್ತದೆ. 
ಸದರಿ ಟೆಂಡರ್‌ನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 9.00 ಹೆಚ್ಚಿನ ದರಗಳಿಗೆ ಅಂದರೆ ರೂ . 1,40,90,964/- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ಕೆಜಿದು 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ : 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ತಾಲ್ಲೂಕು, ಬೆಣ್ಣೂರು ನಾಲೆಗೆ ಕಾಲುವೆ ನಿರ್ಮಾಣ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 1,29,27 ,490 /- ಗಳ 
ಮೇಲೆ ಶೇ . 9.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,40,90 ,964/ - ಗಳಿಗೆ ( ರೂ . ಒಂದು ಕೋಟಿ ನಲವತ್ತು ಲಕ್ಷ ತೊಂಬತ್ತು ಸಾವಿರದ 
ಒಂಬೈನೂರ ಅರವತ್ತಾ ನಾಲ್ಕು ರೂಪಾಯಿಗಳು ಮಾತ್ರ) ಶ್ರೀ ಜೆ.ಆರ್. ಗೌರೀಶಾ, ಒಂದನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 -01 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 744 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ನಾಗಮಂಗಳ ತಾಲ್ಲೂಕು, ಹೊಣಕೆರೆ ಹೋಬಳಿ, ಬಸವನಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ 

ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : 1, ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಮುಸದ/ ಲೆಶಾಖೆ/ ಲೆಸ - 1/ಭೂಸ್ವಧೀನl1 -12 /195 ದಿನಾಂಕ: 19 - 01 - 2012. 
ಪ್ರಸ್ತಾವನೆ: 

ನಾಗಮಂಗಲ ತಾಲ್ಲೂಕು, ಹೊಣಕೆರೆ ಹೋಬಳಿ ಬಸವನಕೆರೆ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜೋಡಿಅಲ್ಪಹಳ್ಳಿ ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು, ಮಂಡ್ಯ ಇವರು ಎಂ .ಎ ( ಎಲ್‌ಎಸಿ) ಹಾಗೂ 
ನಾಗಮಂಗಲ ಸಿವಿಲ್ ಜಡ್ಸ್ ( ಹಿರಿಯ ಶ್ರೇಣಿ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣಗಳಲ್ಲಿ ನೀಡಿರುವ ಆದೇಶದಂತೆ 
ಹೆಚ್ಚುವರಿ ಪರಿಹಾರ ಮೊತ್ತ ಪಾವತಿಸಲು ಅನುದಾನ ಬಿಡುಗಡೆ ಮಾಡಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು 
ಇವರು ಮೇಲೆ ಓದಲಾದ ದಿನಾಂಕ: 19 - 01 - 2012ರ ಪತ್ರದಲ್ಲಿ ಕೋರಿದ್ದಾರೆ. 

ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಅಧಿಸೂಚನೆಯನ್ನು ದಿನಾಂಕ: 28- 11 - 2002 ರಂದು ಮತ್ತು 6(1) ರ ಅಧಿಸೂಚನೆಯನ್ನು ದಿನಾಂಕ: 
30 - 09 - 03 ರಂದು ಹೊರಡಿಸಲಾಗಿದೆ. ವಿಶೇಷ ಭೂಸ್ವಾಧೀನಾಧಿಕಾರಿಗಳು ದಿನಾಂಕ: 17 -10 - 2005 ರಂದು ಹೊರಡಿಸಿದ ಐತೀರ್ಪಿನಂತೆ ಪರಿಹಾರ 
ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ನಾಗಮಂಗಲ ಸಿವಿಲ್ ಜಡ್ಸ್ (ಹಿರಿಯ ಶ್ರೇಣಿ) ಮತ್ತು ಜೆ . ಎಂ .ಎಫ್. ಸಿ. ನ್ಯಾಯಾಲಯದಲ್ಲಿ 
ಎಲ್.ಎ . ಸಿ. ಪ್ರಕರಣಗಳನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ : 19 - 04 - 2008 ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ . 
1,02,000 / - ಗಳನ್ನು ನಿಗದಿಪಡಿಸಿದೆ. ಸಿವಿಲ್ ನ್ಯಾಯಾಲಯದ ಆದೇಶದ ಮೇಲೆ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಂ . ಎ . 
ದಾಖಲಿಸಿದ್ದು, ಜಿಲ್ಲಾ ನ್ಯಾಯಾಲಯವು ದಿನಾಂಕ: 26 - 02 -2010 ರಂದು ನೀಡಿದ ಸಾಮಾನ್ಯ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ . 1,63, 200 /- ಗಳನ್ನು 
ನಿಗದಿಪಡಿಸಿ ಇತರೆ ಸವಲತ್ತುಗಳೊಂದಿಗೆ ಪಾವತಿಸುವಂತೆ ಆದೇಶಿಸಿದೆ. ಅದರಂತೆ ಪಾವತಿಸಬೇಕಾದ ಮೊತ್ತದ ವಿವರ ಕೆಳಕಂಡಂತಿದೆ: 
ಕ್ರಮ ಎಲ್‌ಎಸಿ ಎಂ . ಎ. ( ಎಲ್ ಎಸಿ) ಜೋಡಿಅಲ್ಪಹಳ್ಳಿ ಗ್ರಾಮದ ವಿಸ್ತೀರ್ಣ ಎ ಪರಿಹಾರ ಮೊತ್ತ ರೂ . 
ಸಂಖೆ, 

ಸಂಖ್ಯೆ 

ಸ. ನಂ . - ಗುಂ . 

ಗಳಲ್ಲಿ 
199 / 07 125 / 08 

4800 0 | 10 

70565 
170 /07 126 / 08 

460 0 | 1.5 

10585 
174 /07 127/08 

435 0 | 10 .5 

74093 
201 - 07 128 /08 

450 _ 0 | 4 | 

28226 
466 | 0 | 5 

| 

35283 
177 / 07 129 /08 

- 425 | 0 | 10 | 

70565 
| 430 

0 | 2 | 10944 
176/ 07 130/00 

461 0 | 3 

16417 
191 / 07 | 131 / 08 | 

423 

| 0 | 10 | 70565 
8 | 192 / 07 132 / 08 

421 / 4 0 | 4 

28226 


ಸಂಖ್ಯೆ 


೧೦೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


ಭಾಗ - ೧ 


433 


21 . 


436 


200 / 07 133 / 08 

458 - 0 | 

7057 
458. 2 0 1.5 

10585 
10 196 - 07 

134 /08 

| 445 0 | 2 . 75 

19405 
11 185 / 07 

13 / 08 

447 0 | 6 

42339 
12 180 /07 135 / 08 

445 0 | 2.5 

1641 
13 182 / 07 166 / 08 

444 _ 0 | 29 

204639 
198 /07 167/08 

433 _ 0 | 15 | 

105848 
451 02.5 

17641 
465 0 | 5 

35283 
15 | 197 /07 168/08 

0 | 15 

105848 
451 | 0 | 2 .5 | 

17641 
_ 465 

| | 5 | | 35283 
16 | 171/07 | 

169 / 08 | 

442 

| 0 || 4 | | 28226 
_ 467 

| 0 || 11 | 77622 
17 | 169 / 07 

172 /08 | 

434 

| 0 | 16 | 112904 
436 

| 1 | 18 | 49930 
438 0 | 4 .5 

12483 
| 18 | 172 /07 | 

- | 443 

| 0 || 4 | 11096 
| 19 | 173 / 07 | 

- | 428 | 0 | 2 

| 

2379 
( 20 175 /07 | - | 4487 | 0 | 11 | | 30513 
178 / 07 

446 

0 | 6 | | 16643 
| 22 | 184 - 07 | 

- 

462 0 | 1 

1190 
23 186 / 07 

434 - 0 | 20 | 

55478 

49930 
438 _ 0 | 4 .5 

12483 
24 | 187 /07 

| 453 0 | 1 

2774 
25 181 / 07 

| 442 | 0 || 3 | 

8322 
| 26 | 193 / 07 | 

- | 419 | 0 | 4 

| | 11096 

1517747 
ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 20 ಭೂಸ್ವಾಪ್ರ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ನಾಗಮಂಗಲ ತಾಲ್ಲೂಕು, ಹೊಣಕೆರೆ ಹೋಬಳಿ ಬಸವನಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜೋಡಿಅಲ್ಪಹಳ್ಳಿ ಗ್ರಾಮದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ 
ಪರಿಹಾರ ಮೊತ್ತ ರೂ . 15 ,17 ,747 - 00 ಗಳ ( ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ನಲವತ್ತೇಳು ರೂ . ಗಳು ಮಾತ್ರ) ಪರಿಹಾರವನ್ನು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 

1. ವಿಶೇಷ ಭೂಸ್ವಾಧೀನಾಧಿಕಾರಿ , ಮಂಡ್ಯ ಹಾಗೂ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಮೈಸೂರು ಇವರು 
- ಮೇಲ್ಕಂಡ ಎಲ್ಲಾ ಪ್ರಕರಣಗಳಿಗೆ ಕಾನೂನು ಇಲಾಖೆಯಿಂದ ಮೇಲ್ಮನವಿ ಸಲ್ಲಿಸದಿರುವ ಅಭಿಪ್ರಾಯ ( No appeal) ಪಡೆಯುವುದು. 

ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
3. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
4. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2011 -12ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -101 -3 - 01-139 - ಏತ ನೀರಾವರಿ ಯೋಜನೆಗಳು- ಪ್ರಧಾನ 
ಕಾಮಗಾರಿಗಳು ” ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2017 , ದಿನಾಂಕ: 20 -10 - 2010ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ . ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 745 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಒಟ್ಟು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 

೧೦೦೭ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾತ್ರಾಳ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ 

ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಹಾವಿ 2010 ದಿನಾಂಕ: 28 - 09 - 2011. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇಂ/ ಸನೀ ( ಉ ) ವಲಯ / ಬಿಜೆಪಿ /ಪಿಬಿ- 9 /ಕಾತ್ರಾಳ ಸ. ನಿ ಕೆರೆ ಸುಧಾರಣೆ / 2011- 12 /555 ದಿನಾಂಕ: 

01 - 02 - 2012 . 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾತ್ರಾಳ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯು 13ನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆರೆಗಳ ಹಾಗೂ ಪಾರಂಪರಿಕ ಜಲಕಾರ್ಯಗಳ ಪುನರುಜೀವನ ಯೋಜನೆಯಡಿ ಉಲ್ಲೇಖ ( 1) ರಲ್ಲಿ ನಮೂದಿಸಿರುವ 
ಸರ್ಕಾರದ ಆದೇಶದಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಗಳು 2011 -12ನೇ ಸಾಲಿನ ಕ್ರಿಯಾ ಯೋಜನೆಯ ಪಟ್ಟಿಯಲ್ಲಿ ಸೇರಿರುತ್ತದೆ. ಈ 
ಕಾಮಗಾರಿಯ ರೂ . 90. 00 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ಆಡಳಿತಾತ್ಮಕ 
ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

13 - 12 - 2011 
| ಪ್ರಜಾವಾಣಿ ಕನ್ನಡ ದಿನ ಪತ್ರಿಕೆ 

06 - 12 - 2011 
* ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ : 23 - 01 - 2012 ರಂದು ತೆರೆದು ಪರಿಶೀಲಿಸಲಾಗಿರುತ್ತದೆ. ವಿವರಗಳು ಕೆಳಕಂಡಂತಿವೆ . 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸದಂತೆ ಟೆಂಡರಿಗೆ | ರೂ . 81, 61,441/ 
ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ ದರಗಳ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಹಾಗೂ ಪರಿಷ್ಕರಿಸಿದ ದರಗಳ 

ನಮೂದಿಸಿರುವ ದರಗಳಂತೆ 
ಸಂಖ್ಯೆ ಶ್ರೀ / ಮೆಸರ್ 

ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಎನ್ . ಎಸ್ . ಚೌಧರಿ , 

93 , 23, 625/ 

14.24 ಹೆಚ್ಚು 
ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎನ್.ಎಸ್ . ಚೌಧರಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 14.24 
ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 81,61,441/- ಗಳ 
ಮೇಲೆ ಶೇ . 9 .00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 88,95971/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 07 ಕೆಜಿದು 2012 ( ತಾಂತ್ರಿಕ ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕಾತ್ರಾಳ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ 
ಸುಧಾರಣೆ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸದಂತೆ ಟೆಂಡರಿಗಿಡಲಾದ ಮೊತ್ತು ರೂ . 81 ,61,441/- ಗಳ 
ಮೇಲೆ ಶೇ . 9.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 88,95,971 / - ಗಳಿಗೆ ( ರೂ . ಎಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ 
ಎಪ್ಪತ್ತೊಂದು ಮಾತ್ರ) ಗಳಿಗೆ ಶ್ರೀ ಎನ್.ಎಸ್. ಚೌಧರಿ , ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 746 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


೧೦೦೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಬಸರಗಿ ಗ್ರಾಮದ ಹತ್ತಿರ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 ( 2) ದಿನಾಂಕ: 30 - 07 - 2010. 

2 . ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇಂ /ಸನೀ ( ಉ ) ವಲಯ / ಬಿಜೆಪಿ / ಎಣ-1 | 2011 -12 / 534 ದಿನಾಂಕ: 01 - 02 - 2012. 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಬಸರಗಿ ಗ್ರಾಮದ ಹತ್ತಿರ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ 
ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಎ . ಐ . ಬಿ.ಪಿ . ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಎ. ಐ.ಬಿ. ಪಿ. 
ಕಾರ್ಯಕ್ರಮದಡಿ ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರೆತಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ 6ನೇ ಬಾರಿಗೆ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

| 28 -10 - 2011 
ಜಿಲ್ಲಾಟೆಂಡರ್ ಬುಲೆಟಿನ್ 

24 - 10 - 2011 
| ಸಂಯುಕ್ತ ಕರ್ನಾಟಕ ಕನ್ನಡ ದಿನ ಪತ್ರಿಕೆ | 

31 - 10 - 2011 
ಡೆಕ್ಕನ್ ಹೆರಾಲ್ಡ್ ದಿನ ಪತ್ರಿಕೆ 

31 - 10 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಅರ್ಹತೆ ಹೊಂದಿದ್ದು ಇವರ 
ಆರ್ಥಿಕ ಬಿಡ್ ಅನ್ನು ದಿನಾಂಕ: 09 - 01 - 2012 ರಂದು ತೆರೆದು ಪರಿಶೀಲಿಸಲಾಗಿರುತ್ತದೆ. ವಿವರಗಳು ಕೆಳಕಂಡಂತಿವೆ. 
| ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 23 ,94 , 415 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಮತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,56 ,76,184 / 
ಕ್ರಮ | ಗುತ್ತಿಗೆದಾರರು ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ 

ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ 
ಸಂಖ್ಯೆ ಶ್ರೀ / ಮೆಸರ್ ಗುತ್ತಿಗೆದಾರರು ನಮೂದಿಸಿ ದರಗಳ ಮೇಲಿನ ಶೇಕಡಾವಾರು | 

( ಮೇಲಿನ ಶೇಕಡಾವಾರು 
ರುವ ದರಗಳಂತೆ ಹೆಚ್ಚಳ/ಕಡಿಮೆ 

ಹೆಚ್ಚಳ ಕಡಿಮೆ 
ಟೆಂಡರಿನ ಮೊತ್ತ 
ಮೆ . ಪ್ರದೀಪ ಕನ್‌ಸ್ಪೆಕ್ಷನ್ ಕಂಪೆನಿ 1,81 ,01,407 / 

46. 04 ಹೆಚ್ಚು 

15.47 ಹೆಚ್ಚು 
| ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಮೆ : ಪ್ರದೀಪ ಕನ್‌ಸ್ಪೆಕ್ಷನ್ ಕಂಪೆನಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 15.47 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ: 08 - 02 - 2012ರ ಪತ್ರದಲ್ಲಿ ಕಾಮಗಾರಿಯ ಸುತ್ತಮುತ್ತಲೂ ಇರುವ ಭಾರೀ ನೀರಾವರಿ ಯೋಜನೆ ನಾಲೆಗಳಿಗೆ 
ನಿರಂತರವಾಗಿ ನೀರು ಹರಿದುಬರುವುದರಿಂದ, ಕಾಮಗಾರಿಯನ್ನು ರಿಂಗ್ ಬಂಡ್ ನಿರ್ಮಿಸಿ ಮಾಡಬೇಕಾಗಿರುತ್ತದೆಂದು ತಿಳಿಸುತ್ತಾ ತಾವು 
ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ಪರಿಷ್ಕೃತ ಟೆಂಡರಿಗಿಟ್ಟ ಮೊತ್ತದ ಮೇಲೆ ಕನಿಷ್ಟ ಶೇ . 15.00 ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು 
ನಿರ್ವಹಿಸಲು ಸಹಮತಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,56,76,184/ 
ಗಳ ಮೇಲೆ ಶೇ . 14.90 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,80,11,935 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 17 ಅಪಿಬಂ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಬಸರಗಿ ಗ್ರಾಮದ ಹತ್ತಿರ ಮಲ್ಲಪ್ರಭಾ ನದಿಗೆ 
ಅಡ್ಡಲಾಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 
1,56,76,184/ - ಗಳ ಮೇಲೆ ಶೇ . 14.90 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,80,11,935/ - ಗಳಿಗೆ ( ರೂ . ಒಂದು ಕೋಟಿ ಎಂಭತ್ತು ಲಕ್ಷ 
ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದು ಮಾತ್ರ) ಗಳಿಗೆ ಮೆ : ಪ್ರದೀಪ ಕನ್‌ಸ್ಪೆಕ್ಷನ್ ಕಂಪೆನಿ , ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


ಟ್ರದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೦೯ 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 747 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲ್ಲೂಕಿನ ಉಡೇಗೋಳಂ- 3 ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ( ಬಾಕಿ 

ಕಾಮಗಾರಿ) ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 42 ನಯೋಕಾ 2005 ದಿನಾಂಕ: 09 - 12 - 2005. 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇ೦ / ಸನೀ ( ಉ ) ವಲಯ /ಬಿಜೆಪಿ / ಪಿಬಿ - 12 /2011 - 12 /271 ದಿನಾಂಕ: 18 - 01 - 2012 . 

3. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2010 , ದಿನಾಂಕ: 27 - 11 - 2010. 
ಪ್ರಸ್ತಾವನೆ : 

* ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲ್ಲೂಕಿನ ಉಡೇಗೋಳಂ- 3 ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿ ಅಂದಾಜಿಗೆ ಉಲ್ಲೇಖ (1) ರಲ್ಲಿ 
ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಉಲ್ಲೇಖ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ನಬಾರ್ಡ್ನ ಆರ್. ಐ . ಡಿ.ಎಫ್. -16ಡಿ ಕೈಗೊಳ್ಳಲು ( ಬಾಕಿ ಕಾಮಗಾರಿ ಅಂದಾಜಿಗೆ) ಅನುಮೋದನೆ ನೀಡಲಾಗಿದೆ. ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಬಾಕಿ ಕಾಮಗಾರಿಯನ್ನು ಕೈಗೊಳ್ಳಲು ಬಳ್ಳಾರಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

02 - 05 - 2011 
| ಪ್ರಜಾವಾಣಿ ದಿನ ಪತ್ರಿಕೆ 

29 - 04 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ: 17 - 06 -2011 ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 60 ,16,457 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 09 ,87116/ 
ಮಂಜೂರಾದ ಅಂದಾಜಿನ 

ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಮಂಜೂರಾದ ಅಂದಾಜಿನ ದರಗಳ ದರಗಳ ಮೇಲಿನ 

ದರಗಳ ಮೇಲಿನ ಮೇಲಿನ ಶೇಕಡಾವಾರು 
ಸಂಖ್ಯೆ | ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ ಶೇಕಡಾವಾರು 

ಶೇಕಡಾವಾರು ಹೆಚ್ಚಳ /ಕಡಿಮೆ ಹೆಚ್ಚಳ /ಕಡಿಮೆ 

ಹೆಚ್ಚಳ /ಕಡಿಮೆ 
ಎಂ . ಸಿದ್ದರಾಮಣ್ಣ ಗೌಡ, 

1,50 , 75 , 667 / 150.57 ಹೆಚ್ಚು 

37 .21 ಹೆಚ್ಚು 
ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಂ . ಸಿದ್ದರಾಮಣ್ಣ ಗೌಡ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 37.21 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ: 25 - 01 - 2012ರ ಪತ್ರದಲ್ಲಿ ಕಾಮಗಾರಿಗೆ ಅಗತ್ಯವಿರುವ ಕಚ್ಚಾ ಸಾಮಗ್ರಿಗಳ ಬೆಲೆಗಳಲ್ಲಿ ಹಾಗೂ ಕೂಲಿ ಕಾರ್ಮಿಕರ 
ಭತ್ಯೆಗಳಲ್ಲಿ ಸಾಕಷ್ಟು ಹೆಚ್ಚಳವಾಗಿರುವುದಾಗಿ ತಿಳಿಸುತ್ತಾ ತಾವು ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ಪರಿಷ್ಕತ ಟೆಂಡರಿಗಿಟ್ಟ ಮೊತ್ತದ ಮೇಲೆ 
ಕನಿಷ್ಟ ಶೇ . 18.00 ರಷ್ಟು ಹೆಚ್ಚಿನ ದರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಸಹಮತಿಸಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,09 ,87,116 / 
ಗಳ ಮೇಲೆ ಶೇ . 14.90 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,26,24,196/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ಏನೀಯೋ 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲ್ಲೂಕಿನ ಉಡೇಗೋಳು-3 ಏತ ನೀರಾವರಿ ಯೋಜನೆ 
ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 1,09,87,116 /- ಗಳ 
ಮೇಲೆ ಶೇ . 14. 90 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,26,24 ,196 /- ಗಳಿಗೆ ( ರೂ . ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತ ನಾಲ್ಕು ಸಾವಿರದ 


ಕ್ರಮ 


೧೦೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಒಂದು ನೂರ ತೊಂಭತ್ತಾರು ಮಾತ್ರ) ಗಳಿಗೆ ಶ್ರೀ ಎಂ . ಸಿದ್ದರಾಮಣ್ಣ ಗೌಡ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 748 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಗೋಡಿಹಾಳ ಹತ್ತಿರ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ ಟೆಂಡರ್ 

ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮುಸಾವಿ 2010 ದಿನಾಂಕ: 28 - 09 - 2011 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇಂ /ಸನೀ ( ಉ ) ವಲಯ / ಬಿಜೆಪಿ/ ಪಿಬಿ - 9 /ಗೋಡಿಹಾಳ ಸ. ನೀ . ಕೆರೆ ಸುಧಾರಣೆ 2011 - 12 /554 

ದಿನಾಂಕ: 01 - 02 - 20112 . 
ಪ್ರಸ್ತಾವನೆ : 
* ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಗೋಡಿಹಾಳ ಹತ್ತಿರ ಸಣ್ಣ ನೀರಾವರಿ ಕೆರೆ ಯೋಜನೆ ಸುಧಾರಣೆ ಕಾಮಗಾರಿಯು 13ನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆರೆಗಳ ಹಾಗೂ ಪಾರಂಪರಿಕ ಜಲಕಾಯಗಳ ಪುನರುಜೀನವ ಯೋಜನೆಯಡಿ ಉಲ್ಲೇಖ (1)ರಲ್ಲಿ ನಮೂದಿಸಿರುವ 
ಸರ್ಕಾರದ ಆದೇಶದಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ 2011 - 12ನೇ ಸಾಲಿನ ಕ್ರಿಯಾ ಯೋಜನೆಯ ಪಟ್ಟಿಯಲ್ಲಿ ಸೇರಿರುತ್ತದೆ. ಈ 
ಕಾಮಗಾರಿಯ ರೂ . 85.20 ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ಆಡಳಿತಾತ್ಮಕ 
ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

13 - 12 - 2011 
ಪ್ರಜಾವಾಣಿ ಕನ್ನಡ ದಿನ ಪತ್ರಿಕೆ 

06 - 12 - 2011 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ: 23 - 01 - 2012 ರಂದು ತೆರೆದು ಪರಿಶೀಲಿಸಲಾಗಿರುತ್ತದೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ | ರೂ . 78,05 ,598/ 
ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಶ್ರೀ /ಮೆಸರ್ 

ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ಎಚ್.ಆರ್. ಚಿಂಚಲಿ , 

89 ,58,804/ 0 

14.775 ಹೆಚ್ಚು 
ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಚ್. ಆರ್. ಚೆಂಚಲಿ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 14.775 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 78,05,598 /-ಗಳ 
ಮೇಲೆ ಶೇ . 9.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 85,08,102/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 08 ಕೆಜಿದು 2012 ( ತಾಂತ್ರಿಕ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಗೋಡಿಹಾಳ ಹತ್ತಿರ ಸಣ್ಣ ನೀರಾವರಿ ಕೆರೆ 
ಸುಧಾರಣೆ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿ 
ಮೇಲೆ ಶೇ . 9.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 85, 08 ,102/ - ಗಳಿಗೆ ( ರೂ . ಎಂಬತ್ತೈದು ಲಕ್ಷ ಎಂಟು ಸಾವಿರದ ಒಂದು ನೂರ ಎರಡು 


ಸಂಖ್ಯೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೧೧ 


ಮಾತ್ರ) ಗಳಿಗೆ ಶ್ರೀ ಎಚ್.ಆರ್. ಚಿಂಚಲಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 749 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಕಂದಾಯ ಸಚಿವಾಲಯ 
ವಿಷಯ : ಮಾನ್ಯ ಉಚ್ಚನ್ಯಾಯಾಲಯದಲ್ಲಿ ಸರ್ಕಾರವು ಸಲ್ಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ : 39634/2004 ಹಾಗೂ ಇತರೆ 

ಅರ್ಜಿಗಳ ಕುರಿತು ನ್ಯಾಯಾಲಯವು ದಿನಾಂಕ: 14 - 12 - 2010 ರಂದು ನೀಡಿರುವ ಆದೇಶದಂತೆ ಮಾಜಿ 

ಶಾನುಭೋಗರುಗಳಿಗೆ ಪಿಂಚಣಿ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 182 ಎಂವಿಎಸ್ 77 , ದಿನಾಂಕ: 28 - 11 - 1979 . 

2 . ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 125 ಎಂವಿಎಸ್ 89 , ದಿನಾಂಕ: 20 - 07 - 1991. 

3. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 63 ಬಿಎಸ್ಸಿ 2006 , ದಿನಾಂಕ: 03 - 08 - 2010. 
ಪ್ರಸ್ತಾವನೆ: 

ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ದತಿ ಕಾಯ್ದೆ 1961 ದಿನಾಂಕ: 01 - 02 -1963 ರಿಂದ ಜಾರಿಗೆ ಬಂದಿರುತ್ತದೆ. ಆ ದಿನಾಂಕದಿಂದ ರಾಜ್ಯದಲ್ಲಿ 
ಹಿಂದೆ ಆಸ್ತಿತ್ವದಲ್ಲಿದ್ದ ಅನುವಂಶಿಕ ಹುದ್ದೆಗಳಾದ ಪಟೀಲರು, ಶಾನುಭೋಗರು, ಕುಲಕರ್ಣಿಗಳು ಮತ್ತು ಕೆಳಮಟ್ಟದ ಗ್ರಾಮನೌಕರರ ಹುದ್ದೆಗಳನ್ನು 
ರದ್ದುಗೊಳಿಸಲಾಗಿದೆ. 1964ರ ಭೂಕಂದಾಯ ಕಾಯ್ದೆಯ ಕಲಂ: 16 (1) ರಡಿಯಲ್ಲಿ ಜಿಲ್ಲಾಧಿಕಾರಿಗಳು ಗ್ರಾಮಲೆಕ್ಕಿಗರನ್ನು ನೇಮಕ ಮಾಡಿಕೊಳ್ಳಲು 
ಅನುಮತಿ ನೀಡಲಾಗಿದೆ. ಸದರಿ ಕಾಯ್ದೆಯ ಕಲಂ: 16(2 ) ರನ್ವಯ ಶಾನುಭೋಗರ ಸ್ಥಾನದಲ್ಲಿ ಸೃಜಿಸಲಾದ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ತುಂಬಿಕೊಳ್ಳುವವರೆಗೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ , ಅರ್ಹತೆಯುಳ್ಳ ಶಾನುಭೋಗರುಗಳನ್ನು ಸೇವೆಯಲ್ಲಿ ಮುಂದುವರೆಯಲು 
ಅವಕಾಶ ಕಲ್ಪಿಸಲಾಗಿತ್ತು. ನೇರ ನೇಮಕಾತಿಯಲ್ಲಿ ನೇಮಕಗೊಂಡ ಗ್ರಾಮಲೆಕ್ಕಿಗರು ಹುದ್ದೆಗೆ ಹಾಜರಾದ ನಂತರ ಅಲ್ಲಿಯವರೆಗೆ ಕಾರ್ಯ 
ನಿರ್ವಹಿಸುತ್ತಿದ್ದ ಮಾಜಿ ಶಾನುಭೋಗರುಗಳನ್ನು ಸೇವೆಯಿಂದ ತೆಗೆದು ಹಾಕಲಾಗಿತ್ತು. ಈ ರೀತಿ ಸೇವೆಯಿಂದ ತೆಗೆದುಹಾಕಲ್ಪಟ್ಟ ಕೆಲವು 
ಶಾನುಭೋಗರುಗಳು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಸೇವೆಯಲ್ಲಿ ಮುಂದುವರೆದು ನಿವೃತ್ತಿ ವಯೋಮಿತಿ ತಲುಪಿ ಸೇವೆಯಿಂದ ಬಿಡುಗಡೆ 
ಹೊಂದಿರುತ್ತಾರೆ. ಇಂತಹ ಮಾಜಿ ಶಾನುಭೋಗರುಗಳು ಉಚ್ಚನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆದ ಸಮಯದಲ್ಲಿ 
ನ್ಯಾಯಾಲಯವು ನೀಡಿದ್ದ ಸಲಹೆಯಂತೆ ಅವರುಗಳಿಗೆ ರೂ . 500/ - ರಂತೆ ಮಾಸಾಶನ ಮಂಜೂರು ಮಾಡಿ ಅದರ ಜೊತೆಗೆ ಡಿ. ಸಿಆರ್‌. ಜಿ. 
ಮೊತ್ತವಾಗಿ ಪ್ರತಿಯೊಬ್ಬರಿಗೆ ರೂ . 2000/ - ಗಳನ್ನು ಒಟ್ಟು ಮೊತ್ತವಾಗಿ ಮೇಲೆ ಓದಲಾದ ( 2) ರ ಸರ್ಕಾರದ ಆದೇಶದಲ್ಲಿ ನೀಡಲಾಗಿರುತ್ತದೆ. 

ಈ ಮಧ್ಯೆ ನಿವೃತ್ತಿ ವೇತನವನ್ನು ಕೋರಿ ಮಾಜಿ ಶಾನುಭೋಗರುಗಳು ಕೆ. ಎ . ಟಿ. ಯಲ್ಲಿ ದಾಖಲಿಸಿದ್ದ ಅರ್ಜಿ ಸಂಖ್ಯೆ : 1108 -1112 /1998ರ 
ಕುರಿತು ನ್ಯಾಯಮಂಡಳಿಯು ದಿನಾಂಕ: 24 - 09 - 2003ರಂದು ನೀಡಿದ ಆದೇಶದ ಮೇಲೆ ಸರ್ಕಾರವು ಮಾನ್ಯ ಉಚ್ಚನ್ಯಾಯಾಲಯದಲ್ಲಿ ರಿಟ್ ಅರ್ಜಿ 
ಸಂಖ್ಯೆ: 39634 /2004ನ್ನು ಸಲ್ಲಿಸಿದ್ದು , ಸದರಿ ಅರ್ಜಿಯ ಮಧ್ಯಂತರ ತೀರ್ಪಿನಲ್ಲಿ ನೀಡಿದ ನಿರ್ದೇಶನದಂತೆ, ಮಾಜಿ ಶಾನುಭೋಗರುಗಳಿಗೆ ಮಾಸಿಕ 
ಗೌರವಧನವನ್ನು ದಿನಾಂಕ : 01 -11 - 2008 ರಿಂದ ಜಾರಿಗೆ ಬರುವಂತೆ ರೂ . 500/ - ರಿಂದ ರೂ . 1000 /- ಗಳಿಗೆ ಹೆಚ್ಚಿಸಿ, ಮತ್ತು ದಿನಾಂಕ: 01 - 02 
1963 ರಿಂದ ಜಾರಿಗೆ ಬಂದ ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ದತಿ ಕಾಯ್ದೆಯ ನಂತರ ಸೇವೆಯಲ್ಲಿ ಮುಂದುವರೆದು ಕಾರ್ಯನಿರ್ವಹಿಸಿ ನಿವೃತ್ತಿ 
ವೇತನ ಪಡೆಯದ ಮಾಜಿ ಶಾನುಭೋಗರುಗಳಿಗೆ ಅವರು ನಿರ್ವಹಿಸಿದ ಪ್ರತಿ ವರ್ಷದ ಸೇವೆಗೆ ರೂ . 3000 / - ಗಳಂತೆ ಅನುಗ್ರಹ ಕೊಡುಗೆಯನ್ನು 
ಮಂಜೂರು ಮಾಡಿ ಮೇಲೆ ಓದಲಾದ ಕ್ರ. ಸಂ . ( 3) ರಂತೆ ಆದೇಶವನ್ನು ಹೊರಡಿಸಲಾಗಿದೆ. ನಂತರ ವಿಚಾರಣೆಯನ್ನು ಮುಂದುವರೆಸಿದ ಮಾನ್ಯ 
ಉಚ್ಛನ್ಯಾಯಾಲಯವು ದಿನಾಂಕ: 14 - 12 - 2010 ರಂದು ಅಂತಿಮ ತೀರ್ಪು ನೀಡಿರುತ್ತದೆ. ತೀರ್ಪಿನ ಪ್ರಮುಖ ಅಂಶಗಳು ಈ ಕೆಳಕಂಡಂತಿವೆ: 
( b ) 

The Ex- Shanbhogues are entitled to pension under the Government order dated 28 - 11- 1979 . The State is 
Directed to fix and pay the pension in terms of the GovernmentOrder dated 28 - 11 - 1979 as well as the impugned 
order passed by the Karnataka Administrative. Tribunal within six months from the date of the receipt of the copy 

of this order without fail. 
(C) Till the pension is fixed in terms of the Government Order dated 28 - 11 - 1979 the petitioner-State is directed to : 
(6) Pay honorarium at the rate of Rs. 1000 /- From 01 - 11 -2008 up to date . Within 3 months. As agreed as per 

the subsequentGovernment Order. 
(ii) Pay ex - gratia payment at the rate of Rs . 3,000/- per year from the date of retirement or termination of 

service under Section 16 (1) of the KLR Act. Within 3 months , as agreed as per the subsequent 
Government Order. 
The amount paid as honorarium and ex -gratia payment shall be deducted from out of the arrears of the 
pension payable according to rules and only the balance amount of arrears of pension is payable to the 
Shanbogues. 


೧೦೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


ಮೇಲೆ ಓದಲಾದ (1) ರ ದಿನಾಂಕ: 28 -11- 1979ರ ಆದೇಶದಲ್ಲಿ ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಮೂಲಕ ವಿಲೀನಗೊಂಡ ಮಾಜಿ 
ಶಾನುಭೋಗರಿಗೆ ನೀಡಬೇಕಾದ ನಿವೃತ್ತಿ ವೇತನದ ಕುರಿತು ನಿಬಂಧನೆಗಳನ್ನು ನಿಗಧಿಪಡಿಸಿ ಅದರಂತೆ ಕ್ರಮವಹಿಸಲು ಆದೇಶ ನೀಡಲಾಗಿರುತ್ತದೆ. 
ಆದರೆ, ಗ್ರಾಮಲೆಕ್ಕಿಗರ ಹುದ್ದೆಯಲ್ಲಿ ವಿಲೀನಗೊಳ್ಳದೇ ರದ್ದತಿ ಕಾಯ್ದೆ ಜಾರಿಗೆ ಬಂದ ನಂತರದಲ್ಲಿ ಸೇವೆಯಲ್ಲಿ ಮುಂದುವರೆದ ಮಾಜಿ 
ಶಾನುಭೋಗರುಗಳಿಗೆ ಮಾನ್ಯ ಉಚ್ಛನ್ಯಾಯಾಲಯದ ದಿನಾಂಕ: 14 -12 - 2010ರ ಆದೇಶದಂತೆ ಪಿಂಚಣಿ ನೀಡಬೇಕಾಗಿರುವ ಅನಿವಾರ್ಯತೆ ಮತ್ತು 
ವಿಶೇಷ ಸಂದರ್ಭವನ್ನು ಪರಿಗಣಿಸಿ , ಈ ಪ್ರಕರಣವನ್ನು ಬೇರೆ ಯಾವುದೇ ಪ್ರಕರಣಗಳಿಗೆ ಪೂರ್ವ ನಿದರ್ಶನವಾಗಿ ಪರಿಗಣಿಸಬಾರದೆಂಬ 
ಷರತ್ತಿಗೊಳಪಡಿಸಿ, 
ಮಾಜಿ ಶಾನುಭೋಗರುಗಳಿಗೆ ನಿವೃತ್ತಿ ವೇತನವನ್ನು ಮಂಜೂರು ಮಾಡಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 124 ಬಿಎಸ್ಸಿ 2011 ಬೆಂಗಳೂರು, ದಿನಾಂಕ : 02ನೇ ಮಾರ್ಚ್ 2012 . 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಿನಾಂಕ: 01 - 02 - 1963 ರಿಂದ ಜಾರಿಗೆ ಬಂದ ಕರ್ನಾಟಕ 
ಗ್ರಾಮಾಧಿಕಾರಿಗಳ ರದ್ದತಿ ಕಾಯ್ದೆ 1961ರ ನಂತರ ತಾತ್ಕಾಲಿಕವಾಗಿ ಸೇವೆಯಲ್ಲಿ ಮುಂದುವರೆದ ಮತ್ತು ಹೀಗೆ ಮುಂದುವರೆದು ನಿವೃತ್ತಿ ವಯೋಮಿತಿ 
ತಲುಪಿ, ಪಿಂಚಣಿಯನ್ನು ಪಡೆಯದೆ ಸೇವೆಯಿಂದ ಬಿಡುಗಡೆ ಹೊಂದಿದ ಮಾಜಿ ಶಾನುಭೋಗರುಗಳಿಗೆ ಪಿಂಚಣಿ ನೀಡುವ ವಿಷಯವನ್ನು ವಿಶೇಷ 
ಸಂದರ್ಭವೆಂದು ಪರಿಗಣಿಸಿ ಹಾಗೂ ಇದನ್ನು ಇತರೆ ಪ್ರಕರಣಗಳಿಗೆ ಪೂರ್ವ ನಿದರ್ಶನವೆಂದು ಪರಿಗಣಿಸಬಾರದೆಂಬ ಷರತ್ತಿಗೊಳಪಟ್ಟು ಮಾನ್ಯ 
ಉಚ್ಚನ್ಯಾಯಾಲಯವು ದಿನಾಂಕ: 14 -12 - 2010ರ ಆದೇಶದಲ್ಲಿ ನಿರ್ದೆಶಿಸಿರುವಂತೆ ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 182 ಎಂವಿಎಸ್ 77, 
ದಿನಾಂಕ: 28 - 11 - 1979 ರಲ್ಲಿನ ನಿಬಂಧನೆಗಳ ವಿಧಿ ವಿಧಾನಗಳನ್ನು ಅನುಸರಿಸಿ ನಿವೃತ್ತಿ ವೇತನವನ್ನು ಮಂಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. 

ಈ ರೀತಿ ಮಂಜೂರು ಮಾಡಲಾದ ನಿವೃತ್ತಿ ವೇತನದಲ್ಲಿ ಈ ಹಿಂದೆ ಆದೇಶ ಸಂಖ್ಯೆ: ಆರ್‌ಡಿ 125 ಎಂವಿಎಸ್ 89 , ದಿನಾಂಕ: 
20 - 07 -1991 ಮತ್ತು ಆರ್‌ಡಿ 63 ಬಿಎಸ್ಸಿ 2006, ದಿನಾಂಕ : 03 - 08 - 2010ರಲ್ಲಿ ಈಗಾಗಲೇ ನೀಡಲಾಗಿರುವ ಮಾಸಿಕ ಗೌರವಧನ ಮತ್ತು 
ಎಕ್ಸ್‌ಗ್ರೇಷಿಯಾ ಇನ್ನಿತರ ಮೊತ್ತಗಳನ್ನು ಕಡಿತಗೊಳಿಸಿ ನಿವೃತ್ತಿ ವೇತನವನ್ನು ನಿಗಧಿಪಡಿಸಲು ಸರ್ಕಾರವು ಆದೇಶಿಸಿದೆ. 

ದೇಶವನ್ನು ಆರ್ಥಿಕ ಇಲಾಖೆಯ ಟಿಪಣಿ ಸಂಖ್ಯೆ : ಆ. ಇ. 1021 ವೆಚ್ಚ - 7 /2011, ದಿನಾಂಕ: 07 - 02 - 2012 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಎಂ . ಆನಂದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್. 755 

ಕಂದಾಯ ಇಲಾಖೆ ( ವಿ. ನಿ, ಮತ್ತು ಸೇ - 2) 

ಸಹಕಾರ ಸಚಿವಾಲಯ 
ವಿಷಯ : 2011 -12ನೇ ವರ್ಷದಲ್ಲಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಲೆಕ್ಕ ಶೀರ್ಷಿಕೆ 2425 - ಸಹಕಾರ 

101 ( ಯೋಜನೇತರ) ರ ಉಪ ಲೆಕ್ಕ ಶೀರ್ಷಿಕೆ “ 071 - ಕಟ್ಟಡ ವೆಚ್ಚಕ್ಕೆ ಹೆಚ್ಚಿನ ಅನುದಾನದ ಪುನರ್‌ವಿನಿಯೋಗ 

ಕುರಿತು. 
ಓದಲಾಗಿದೆ : ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು ಪತ್ರ ಸಂ . ಲೆಕ್ಕ /ಬಿಯುಡಿ/ ಅಪುವಿ/ 8 /2011 - 12 , ದಿನಾಂಕ: 

01 - 02 - 2012 . 
ಪ್ರಸ್ತಾವನೆ : 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಗೆ 2011-12ನೇ ಸಾಲಿನಲ್ಲಿ ಉಪ ಲೆಕ್ಕ ಶೀರ್ಷಿಕೆ “071- ಕಟ್ಟಡ ವೆಚ್ಚ ” ದಡಿಯಲ್ಲಿ 
ಒದಗಿಸಿರುವ ರೂ . 58.88 ಲಕ್ಷ ಅನುದಾನದಿಂದ ಸದರಿ ಇಲಾಖೆಯ ರಾಜ್ಯದಲ್ಲಿರುವ ವಿವಿಧ ಕಛೇರಿಗಳ ಬಾಡಿಗೆಯನ್ನು , ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 
ಉಳಿದಿರುವ ಅವಧಿಗೆ ಪಾವತಿಸಲು ಕೊರತೆಯಿರುವುದರಿಂದ ಉಪ ಲೆಕ್ಕ ಶೀರ್ಷಿಕೆ “041 - ಪ್ರಯಾಣ ವೆಚ್ಚಕ್ಕೆ ಮಂಜೂರಾದ ರೂ . 169.00 ಲಕ್ಷ 
ಅನುದಾನದಲ್ಲಿ ರೂ . 15.00 ಲಕ್ಷ ಉಳಿತಾಯವನ್ನು ನಿರೀಕ್ಷಿಸಿದ್ದು, ಸದರಿ ಉಪ ಲೆಕ್ಕ ಶೀರ್ಷಿಕೆಯಿಂದ ಪುನರ್‌ವಿನಿಯೋಗ ಮಾಡಿಕೊಳ್ಳಲು ಮೇಲೆ 
ಓದಲಾದ ಪತ್ರವನ್ನು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೆಶಕರು, ಕೋರಿರುತ್ತಾರೆ. ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಸಇ 26 ಸಿಎಲ್ಎಂ 2012 ಬೆಂಗಳೂರು, ದಿನಾಂಕ : 03ನೇ ಮಾರ್ಚ್ 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಗೆ 2011 - 12ನೇ ಸಾಲಿನಲ್ಲಿ ಲೆಕ್ಕ 
ಶೀರ್ಷಿಕೆ 2425 - ಸಹಕಾರ -101- ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆ - 01 (ಯೋಜನೇತರ) ರ ಉಪ ಲೆಕ್ಕ ಶೀರ್ಷಿಕೆ “071 - ಕಟ್ಟಡದ ವೆಚ್ಚ 
ರಡಿಯಲ್ಲಿ ಉಂಟಾಗಿರುವ ಅನುದಾನದ ಕೊರತೆಯನ್ನು ಉಪ ಲೆಕ್ಕ ಶೀರ್ಷಿಕೆ “ 041- ಪ್ರಯಾಣ ವೆಚ್ಚ ರಡಿಯಲ್ಲಿ ವರ್ಷಾಂತ್ಯಕ್ಕೆ ಉಳಿಯಬಹುದಾದ 
ರೂ . 15 .00 ಲಕ್ಷ ಅನುದಾನವನ್ನು ಪುನರ್‌ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಸರಿದೂಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 

ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ/2 / ಟಿಎಫ್ ಪಿ /2010 , ದಿನಾಂಕ: 30 -04- 2010 ರನ್ವಯ ಇಲಾಖೆಯ ಕಾರ್ಯದರ್ಶಿ ಅವರಿಗೆ 
ಪ್ರದತ್ತವಾಗಿರುವ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ .ಸಿ . ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 

೧೦೧೩ 
ಪ್ರಪತ್ರ 22ಎ - ಕೆ.ಎಫ್.ಸಿ. ( ಅನುಚ್ಛೇದ 308) 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 


ಆಯವ್ಯಯ ಪತ್ರದಲ್ಲಿ ಅಥವಾ ಹೆಚ್ಚಿನ ಹಣ ಹಂಚಿಕೆ ( ಅಲಾಟ್ಮೆಂಟ್ ) ಗಳಲ್ಲಿ ಉಪಬಂಧ ಕಲ್ಪಿಸಿಲ್ಲದ ಎಲ್ಲಾ ವಿನಿಯೋಗಗಳಿಗೆ ಅಥವಾ ಮಂಜೂರಾತಿಗೆ 
ಲಗತಿಸಬೇಕಾದ ಪುನರ್ವಿನಿಯೋಗದ ವಿವರಣೆ 

ಕಡಿಮೆ ಮಾಡಲು ಪ್ರಸ್ತಾವಿಸಲಾದ ಅಂದಾಜಿನ 
| ಹೆಚ್ಚಿಸಲು ಪ್ರಸ್ತಾವಿಸಲಾದ ಅಂದಾಜಿನ ಶೀರ್ಷಿಕೆ 

ಶೀರ್ಷಿಕೆ 
ಮುಂಗಡ 

ಪತ್ರದ ಮಂಜೂರಾದ ಈವರೆಗೆ | ವರ್ಷದ | ಬೇಕಾದ | ಮಂಜೂ ಈವರೆಗೆ | ವರ್ಷದ ಪುನರ್ವಿ ಹಣ ಹಂಚಿಕೆ 
ಪ್ರಧಾನ ಲೆಕ್ಕ 

ಆಯವ್ಯಯ ಆಗಿರುವ ಉಳಿದ ಹೆಚ್ಚಿನ ರಾದ ಆಗಿರುವ | ಉಳಿದ ನಿಯೋಗಕ್ಕೆ ( ಅಲಾಟ್‌ಮೆಂಟ್ ) 
ಉಪ ಮತ್ತು 

ಅಂದಾಜಿನಲ್ಲಿರು ವಾಸ್ತವಿಕ | ಅವಧಿಯಲ್ಲಿ ಅಲಾಟ್ (ಆಯವ್ಯಯ | ವಾಸ್ತವಿಕ | ಅವಧಿ ಲಭ್ಯವಿರು | ಮೀರಿರುವುದಕ್ಕೆ ಮತ್ತು 
ವಿವರವಾದ ಮೊತ್ತ 

ಸಂಭವನೀ ಮೆಂಟ್ ಅಂದಾಜಿನಲ್ಲಿ ವೆಚ್ಚ ಯಲ್ಲಿ ವ ಮೊತ್ತ ಉಳಿತಾಯ ನಿರೀಕ್ಷಿಸು 
ಶೀರ್ಷಿಕೆಗಳು ( ಎಂದರೆ ) ಯ ವೆಚ್ಚ | ವಿವರ ರುವ ಮೊತ್ತ ( ಎಂದರೆ) ಸಂಭವನೀ 

ವುದಕ್ಕೆ ಕಾರಣಗಳನ್ನು 
ಯ ವೆಚ್ಚ 

ಇಲ್ಲಿ ಪೂರ್ಣವಾಗಿ 
ವಿವರಿಸಬೇಕು 


ವೆಚ್ಚ 


- 1 


_ 10 


_5888000 | 5816669 | 1571331 | 1500000 


2425 
ಸಹಕಾರ 
101 
ಸಹಕಾರ 
ಸಂಘಗಳ 
ಲೆಕ್ಕಪರಿಶೋ 
ಧನೆ - 01 
( ಯೋಜನೇ 
ತರ) 071 
ಕಟ್ಟಡ ವೆಚ್ಚ 


2011 - 12ನೇ ವರ್ಷದಲ್ಲಿ 
ಇಲಾಖೆಗೆ ಕಟ್ಟಡ ವೆಚ್ಚ 
ಶೀರ್ಷಿಕೆಯಡಿ ರೂ .58.88 

ಅನುದಾನ 
ಒದಗಿಸಲಾಗಿದೆ. ಈ 
ಅನುದಾನವು ಇಲಾಖೆಯ 
ಕಛೇರಿಗಳ ಬಾಡಿಗೆ/ 
ವಿದ್ಯುತ್/ನೀರಿನ ವೆಚ್ಚವನ್ನು 
ಭರಿಸಲು ಸಾಲದೆ ಬರು 
ತ್ತದೆ . ಇಲಾಖೆಯಲ್ಲಿನ 159 
ಕಛೇರಿಗಳ 2 ತಿಂಗಳ 
ಬಾಡಿಗೆ ಪಾವತಿಸಲು ಬಾಕಿ 
ಇರುತ್ತದೆ. ಅಲ್ಲದೆ ವರ್ಷದ 
ಉಳಿದ ಅವಧಿಯ 
ವಿದ್ಯುತ್ /ನೀರು ವೆಚ್ಚ ಭರಿಸ 
ಬೇಕಿರುತ್ತದೆ. ಅನುದಾನದ 
ಕೊರತೆಯಿಂದ ಇದು ಸಾಧ್ಯ 
ವಿಲ್ಲವಾದ್ದರಿಂದ ಪುನರ್ 
ವಿನಿಯೋಗದ ಮೂಲಕ 
ಹೆಚ್ಚಿನ ಬೇಡಿಕೆ ಇತ್ಯರ್ಥ 
ಪಡಿಸಲುಉದ್ದೇಶಿಸಲಾಗಿದೆ. 


5888000 | 5816669 | 1571331 | 1500000 


2425 
ಸಹಕಾರ 
101 - ಸಹಕಾರ 
ಸಂಘಗಳ 
ಲೆಕ್ಕಪರಿಶೋ 
ಧನೆ - 01 
( ಯೋಜನೇತ 
ರ ) 041 
ಪ್ರಯಾಣ 


16900000 | 12285000 | 3115000 1500000 [ 2011 - 12ನೇ ವರ್ಷದಲ್ಲಿ 

ಇಲಾಖೆಗೆ “041 -ಪ್ರಯಾಣ 
ವೆಚ್ಚ” ಶೀರ್ಷಿಕೆ ಯಡಿ 
ರೂ . 169 .00 ಲಕ್ಷ 
ಅನುದಾನವನ್ನು ಒದಗಿಸ 
ಲಾಗಿದೆ. ತಹಲ್‌ವರೆವಿಗೆ ಈ 
ಶೀರ್ಷಿಕೆಯಡಿ ಬಾಕಿ 
ಪ್ರಯಾಣ ಭತ್ಯೆ ಬಿಲ್‌ಗಳ 
ಇತ್ಯರ್ಥಕ್ಕಾಗಿ ರೂ . 122.84 
ಲಕ್ಷ ಅನುದಾನ ಹಂಚಿಕೆ 
ಮಾಡಲಾಗಿದ್ದು, ರೂ . 
46.15 ಲಕ್ಷ ಹಂಚಿಕೆಗೆ 
ಲಭ್ಯವಿರುತ್ತದೆ. ಈ ಶೀರ್ಷಿಕೆ 
ಯಡಿ ವರ್ಷಾಂತ್ಯಕ್ಕೆ ರೂ . 
(15 .00 ಲಕ್ಷ ಉಳಿತಾಯ 


ವೆಚ್ಚ 


೧೦೧೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ವಾಗುವ ಸಾಧ್ಯತೆ ಇರುತ್ತದೆ. 
ಈ ಉಳಿತಾಯದಿಂದ 
ಕಟ್ಟಡ ವೆಚ್ಚಕ್ಕಾಗಿ ರೂ . 
15.00 ಲಕ್ಷ ಅನುದಾನ 
ಮನರ್‌ ವಿನಿಯೋಗ ಮಾಡಿ 
ಕೊಳ್ಳಲು ಉದ್ದೇಶಿಸಲಾಗಿದೆ. 


ಒಟ್ಟು 


16900000 12285000 3115000 1500000 


ಸ್ಥಳ: ಬೆಂಗಳೂರು 

ಬಿ .ಸಿ. ಸತೀಶ್ 
ದಿನಾಂಕ: 01 - 2012 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ . ಆರ್ . 756 

ಇಂಧನ ಸಚಿವಾಲಯ 
ವಿಷಯ : ಮೆ : ಸುಜ್ಞಾನ್‌ ಇನ್‌ಫ್ರಾಸಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 16.8 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 8.4 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಗೈಲ್ ( ಇಂಡಿಯಾ) 

ಲಿಮಿಟೆಡ್, ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 204 ಎನ್‌ಸಿಇ 2009 ದಿನಾಂಕ:: 20 - 05 - 2010 

2 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 100 ಎನ್‌ಸಿಇ 2011 ದಿನಾಂಕ : 06 - 04 - 2011 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೆಶಕರ ಪತ್ರ 

ಸಂಖ್ಯೆ KRED /08/ GAIL -8.4 MW SISL/2012 , 184 ದಿನಾಂಕ: 1719 - 01 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಸುಜ್ಞಾನ್‌ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ರವರಿಗೆ 
ರಾಯಚೂರು, ಬಳ್ಳಾರಿ, ಬಿಜಾಪುರ, ಗುಲ್ಬರ್ಗಾ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಒಟ್ಟು 250 .2 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
ಈ ಮೇಲಿನ ಆದೇಶದಲ್ಲಿ ಹಂಚಿಕೆಮಾಡಲಾಗಿರುವ ಒಟ್ಟು ಸಾಮರ್ಥ್ಯದಲ್ಲಿ ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ , ನಂದಿಹಳ್ಳಿ ಗ್ರಾಮಗಳಲ್ಲಿ 
ಹಂಚಿಕೆಯಾಗಿದ್ದ ಅಂಶಿಕ ಸಾಮರ್ಥ್ಯವಾದ 3.00 ಮೆಗಾ ವ್ಯಾಟ್ ಸಾಮರ್ಥ್ಯವನ್ನು 16.8 ಮೆಗಾ ವ್ಯಾಟ್‌ಗೆ ಸಾಮರ್ಥ್ಯಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 
( 2) ರ ಸರ್ಕಾರಿ ಆದೇಶದಲ್ಲಿ ಹೆಚ್ಚಿಸಲಾಗಿತ್ತು. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : 
ಸುಜ್ಞಾನ್‌ ಇನ್‌ಫ್ರಾಸಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿಸಿರುವ 16.8 
ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 8.4 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು ಮೆ : ಗೈಲ್ ( ಇಂಡಿಯಾ) ಲಿಮಿಟೆಡ್ 
ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಅಲ್ಲದೆ, ಸದರಿ ಯೋಜನೆಗೆ ಅವಶ್ಯಕವಾದ ಜಮೀನು ಕಂದಾಯ ಜಮೀನಾಗಿದ್ದು, ಈ 
ಯೋಜನೆಯನ್ನು 31 - 03 - 2012 ರೊಳಗೆ ಅನುಷ್ಠಾನಗೊಳಿಸಲಾಗುವುದೆಂದು ಹಾಗೂ ಉತ್ಪಾದನೆ ಆಗುವ ವಿದ್ಯುತ್ತನ್ನು ವಿದ್ಯುತ್ ಖರೀದಿ ಒಪ್ಪಂದದ 
ಮೂಲಕ ಎಸ್ಕಾಂಗೆ ಸರಬರಾಜು ಮಾಡಲಾಗುವುದೆಂದು ತಿಳಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 32 ಎನ್‌ಸಿಇ 2012 ಬೆಂಗಳೂರು, ದಿನಾಂಕ : 29ನೇ ಫೆಬ್ರವರಿ 2012 
ಮೆ : ಸುಜ್ಞಾನ್ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮತ್ತು ಹಾವೇರಿ ತಾಲ್ಲೂಕುಗಳ 
ಬ್ಯಾಡಗಿ ಮತ್ತು ಕದರಮಂಡಲಗಿ ಗ್ರಾಮಗಳಲ್ಲಿ ಅನುಮತಿಸಲಾದ 16 .8 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 8.4 ಮೆ . ವ್ಯಾ . 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ : ಗೈಲ್ (ಇಂಡಿಯಾ) ಲಿಮಿಟೆಡ್ ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ 
ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲು ಅನುಮೋದನೆ ನೀಡಲಾಗಿದೆ: 


Land Details of the Project 


| MW 


Land 


Village 
Name 


Taluk/ 
District 


No . of 
WTGS 


WTG 
Number 


Latitude , Langitude and Ridge 

Peaks 


Survey 


Number 


Extent in 

Land 
(Acres ) 
2 Acres 
per WTG 


Byadagi 


171 / A 


1 No. 


SD - 32 


Byadagi/ | 2 
Haveri 


Lat: 14°39 21 . 5 N 
Long : 75°29 30 . 9 - E 
Ridge peaks : 665 m 
Lat: 14°39³16.1 N 
Long: 75°29 36 . ” E 
Ridge peaks : 685 m . 


Byadagi 


171 / A 


| 


1 No . 


SD - 34 


Byadagi/ 
Haveri 


2 Acres 
per WTG 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೧೫ 


Byadagi 


171 / A 


| 


1 No . 


SD- 35 


Byadagi/ | 21 | 
Haveri 


| 2 Acres | 

per WTG 


327 


| Byadagil | 2.1 | 

Haveri 


| 


1 No . 


| Lat: 14°39 09 . 7 N | 
Long: 75°29 40.9³ E 
Ridge peaks : 686 m . 
Lat: 14°39 2 .9 N 
Long : 75°29²46.4 E 
Ridge peaks : 681 m 


SD - 36 


Kadarma 
ndalgi 


2 Acres 
per WTG 


4 Nos 


| 


8 Acres 


ಮೆ : ಗೈಲ್ ( ಇಂಡಿಯಾ) ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 06 - 01 - 2012 
ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
ಮೆ : ಗೈಲ್ ( ಇಂಡಿಯಾ) ಲಿಮಿಟೆಡ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ 
ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು. 
ಸದರಿ ಯೋಜನೆಯನ್ನು ದಿನಾಂಕ 31 - 03 - 2012 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು, ಈ ಕುರಿತಂತೆ ಅಭಿವೃದ್ಧಿದಾರರಿಂದ ಕ್ರೆಡಲ್ ಒಪ್ಪಿಗೆ 
ಪತ್ರ ಪಡೆಯತಕ್ಕದ್ದು (commitmentletter) 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 757 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ : ಮೆ : ಜಿ.ಎಸ್ . ಎಸ್ .ಎಮ್. ಆರ್. ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : ಜಿ.ಎಸ್. ಎಸ್ . 

ಎಮ್. ಆರ್. ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸುವ ಬಗ್ಗೆ ಮತ್ತು ಸದರಿ ಕಂಪನಿಗೆ 
ಹಂಚಿಕೆಯಾಗಿರುವ 1.3 ಮೆ . ಮಾ . ಸಾಮಾರ್ಥ್ಯದ ಮಾಚಲಗುಂಡಲ್ ಕಿರು ಜಲ ವಿದ್ಯುತ್ ಯೋಜನೆಗೆ 

ಕಾಲಾವಕಾಶ ವಿಸ್ತರಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 12 ಎನ್‌ಸಿಇ 2004 ದಿನಾಂಕ: 13 - 02 -2004 . 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 139 ಎನ್‌ಸಿಇ 2007 ದಿನಾಂಕ : 01 - 06 - 2007. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 172 ಎನ್‌ಸಿಇ 2011 ದಿನಾಂಕ : 23 - 04 - 2011 | 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೆಶಕರ ಪತ್ರ 
ಸಂಖ್ಯೆ : ಕೆಆರ್‌ಇಡಿ/ 06 / ಎಸ್. ಹೆಚ್ - 124 / ಮಾಚಗುಂಡಲ್ ಎಂ . ಹೆಚ್.ಎಸ್/2011 /3013 ದಿನಾಂಕ: 
26 - 09 - 2011 , ಮತ್ತು ಕೆಆರ್‌ಇಡಿ/ 06 /ಎಸ್. ಹೆಚ್ -124 / ಮಾಚಗುಂಡಲ್ ಕಿಜವಿಯೋ / 2011 /4399 

ದಿನಾಂಕ: 24 /25 - 11 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ : ಜಿ .ಎಸ್ .ಎಸ್.ಎಮ್ . ಆರ್. ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಗುಲ್ಬರ್ಗಾ 
ಜಿಲ್ಲೆಯ ಶೋರಾಪುರ ತಾಲ್ಲೂಕಿನ ಮಾಚಲಗುಂಡಲ್ ಗ್ರಾಮದ ಬಳಿ ಶಹಪುರ ಬ್ರಾಂಚ್ ಕೆನಾಲ್‌ನ ಡಿಸ್ಟ್ರಿಬ್ಯೂಟರಿ- 6 ರಲ್ಲಿ 1.3 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಮಾಚಲಗುಂಡಲ್ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಕೆಲವೊಂದು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ಹಾಗೂ (3) ರ ಆದೇಶಗಳಲ್ಲಿ ಮೆ : ಜಿ.ಎಸ್. ಎಸ್ .ಎಮ್.ಆರ್. ಪವರ್ ಪ್ರೈವೇಟ್ ಲಿಮಿಟೆಡ್ 
ಕಂಪನಿಗೆ ಗುಲ್ಬರ್ಗಾ ಜಿಲ್ಲೆಯ ಶೋರಾಪುರ ತಾಲ್ಲೂಕಿನ ಮಾಚಲಗುಂಡಲ್ ಗ್ರಾಮದ ಬಳಿ ಶಹಪುರ ಬ್ರಾಂಚ್ ಕೆನಾಲ್‌ನ ಡಿಸ್ಟ್ರಿಬ್ಯೂಟರಿ -6 ರಲ್ಲಿ 
ಹಂಚಿಕೆ ಮಾಡಿದ್ದ 1.3 ಮೆಗಾ ವ್ಯಾಟ್ ಸಾಮರ್ಥ್ಯದ ಮಾಚಲಗುಂಡಲ್ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲವಕಾಶವನ್ನು 
ಕ್ರಮವಾಗಿ ದಿನಾಂಕ: 01 -06 -2007 ರಿಂದ ಮುಂದಿನ 3 ವರ್ಷದ ಅವಧಿಗೆ ಮತ್ತು ದಿನಾಂಕ: 01- 06- 2010 ರಿಂದ 31- 05 -2011 ರವರೆಗೆ 
ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ 
ನಿಯಮಿತದವರು ಮೆ : ಜಿ.ಎಸ್.ಎಸ್ .ಎಮ್. ಆರ್. ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : ಜಿ.ಎಸ್.ಎಸ್. ಎಮ್.ಆರ್. ಎನರ್ಜಿ 
ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸುವ ಬಗ್ಗೆ ಮತ್ತು ಸದರಿ ಕಂಪನಿಗೆ ಹಂಚಿಕೆಯಾಗಿರುವ 1.3 ಮೆ . ವ್ಯಾ . ಸಾಮರ್ಥ್ಯದ ಮಾಚಲಗುಂಡಲ್ 
ಕಿರು ಜಲ ವಿದ್ಯುತ್ ಯೋಜನೆಗೆ ಅಂತಿಮವಾಗಿ ಕಾಲಾವಕಾಶವನ್ನು ಪ್ರತಿ ಮೆಗಾ ಮ್ಯಾಟ್‌ಗೆ 3 ಲಕ್ಷಗಳ ನೆರವೇರಿಕೆ ಖಾತರಿ (Performance 
Guarantee) ನೀಡತಕ್ಕದ್ದೆಂಬ ಷರತ್ತಿಗೊಳ್ಳಪಟ್ಟು ದಿನಾಂಕ: 01 - 06 - 2011 ರಿಂದ ದಿನಾಂಕ: 31 - 05 - 2013 ರವರೆಗೆ ವಿಸ್ತರಿಸುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 


೧೦೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 402 ಎನ್‌ಸಿಇ 2011 ಬೆಂಗಳೂರು, ದಿನಾಂಕ : 28ನೇ ಫೆಬ್ರವರಿ 2012 
ಮೆ : ಜಿ.ಎಸ್.ಎಸ್.ಎಮ್.ಆರ್. ಪವರ್ ಪ್ರೈವೇಟ್ ಲಿಮಿಟೆಡ್, ಕಂಪನಿಯ ಹೆಸರನ್ನು ಮೆ : ಜಿ.ಎಸ್.ಎಸ್. ಎಮ್. ಆರ್. ಎನರ್ಜಿ ಪ್ರೈವೇಟ್ 
ಲಿಮಿಟೆಡ್ ಎಂದು ಬದಲಾಯಿಸಿ ಅನುಮತಿ ನೀಡಿದೆ. ಮತ್ತು ಈ ಕಂಪನಿಗೆ ಗುಲ್ಬರ್ಗಾ ಜಿಲ್ಲೆಯ ಶೋರಾಪುರ ತಾಲ್ಲೂಕಿನ ಮಾಚಲಗುಂಡಲ್ ಗ್ರಾಮದ 
ಬಳಿ ಶಹಪುರ ಬ್ರಾಂಚ್ ಕೆನಾಲ್‌ನ ಡಿಸ್ಟ್ರಿಬ್ಯೂಟರಿ - 6 ರಲ್ಲಿ ಹಂಚಿಕೆಯಾಗಿರುವ 1.3 ಮೆ . ವ್ಯಾ . ಸಾಮರ್ಥ್ಯದ ಮಾಚಗುಂಡಲ್ ಕಿರು ಜಲ ವಿದ್ಯುತ್ 
ಯೋಜನೆಯ ಅನುಷ್ಠಾನಕ್ಕಾಗಿ ಅಂತಿಮವಾಗಿ ಕಾಲಾವಕಾಶವನ್ನು ದಿನಾಂಕ: 01 - 06 - 2011 ರಿಂದ ದಿನಾಂಕ: 31 - 05 - 2013 ರವರೆಗೆ ಪ್ರತಿ ಮೆಗಾ 
ವ್ಯಾಟ್‌ಗೆ 3 ಲಕ್ಷಗಳ ನೆರವೇರಿಕೆ ಖಾತರಿ (Performance Guarantee) ನೀಡತಕ್ಕದ್ದೆಂಬ ಷರತ್ತಿಗೊಳಪಟ್ಟು ವಿಸ್ತರಿಸಿ ಆದೇಶಿಸಿದೆ. 

ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಪತ್ರದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್., 758 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ : ಮೆ : ಸುಜ್ಞಾನ್ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 16.8 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 4.2 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ರಾಜಸ್ಥಾನ್ ಗಮ್ ಪ್ರೈ . 

ಲಿಮಿಟೆಡ್, ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 204 ಎನ್‌ಸಿಇ 2009 ದಿನಾಂಕ : 20- 05 - 2010 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 100 ಎನ್‌ಸಿಇ 2011 ದಿನಾಂಕ:: 06 - 04 - 2011 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೆಶಕರ ಪತ್ರ 

ಸಂಖ್ಯೆ KRED /08/RGAPL-4. 2 MW ( SISL-16 .80 MW / SD - 23 & 24/ 2012/177 ದಿನಾಂಕ : 

1819 - 01 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಸುಜ್ಞಾನ್‌ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ರವರಿಗೆ 
ರಾಯಚೂರು, ಬಳ್ಳಾರಿ, ಬಿಜಾಪುರ, ಗುಲ್ಬರ್ಗಾ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಒಟ್ಟು 250 .2 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 
ಈ ಮೇಲಿನ ಆದೇಶದಲ್ಲಿ ಹಂಚಿಕೆಮಾಡಲಾಗಿರುವ ಒಟ್ಟು ಸಾಮರ್ಥ್ಯದಲ್ಲಿ ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ , ನಂದಿಹಳ್ಳಿ ಗ್ರಾಮಗಳಲ್ಲಿ 
ಹಂಚಿಕೆಯಾಗಿದ್ದ ಅಂಶಿಕ ಸಾಮರ್ಥ್ಯವಾದ 3.00 ಮೆಗಾ ವ್ಯಾಟ್ ಸಾಮರ್ಥ್ಯವನ್ನು 16.8 ಮೆಗಾ ವ್ಯಾಟ್‌ಗೆ ಸಾಮರ್ಥ್ಯಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 
(2) ರ ಸರ್ಕಾರಿ ಆದೇಶದಲ್ಲಿ ಹೆಚ್ಚಿಸಲಾಗಿತ್ತು. 

ಮೇಲೆ ಓದಲಾದ (3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : 
ಸುಜ್ಞಾನ್‌ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿಸಿರುವ 16.8 
ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 4 .2 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು ಮೆ : ರಾಜಸ್ಥಾನ್ ಗಮ್ ಪ್ರೈ ಲಿಮಿಟೆಡ್ , 
ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಅಲ್ಲದೆ, ಸದರಿ ಯೋಜನೆಗೆ ಅವಶ್ಯಕವಾದ ಜಮೀನು ಕಂದಾಯ ಜಮೀನಾಗಿದ್ದು, ಈ 
ಯೋಜನೆಯನ್ನು 31 - 03 - 2012 ರೊಳಗೆ ಅನುಷ್ಠಾನಗೊಳಿಸಲಾಗುವುದೆಂದು ಹಾಗೂ ಉತ್ಪಾದನೆ ಆಗುವ ವಿದ್ಯುತ್ತನ್ನು ವಿದ್ಯುತ್ ಖರೀದಿ ಒಪ್ಪಂದದ 
ಮೂಲಕ ಎಸ್ಕಾಂಗೆ ಸರಬರಾಜು ಮಾಡಲಾಗುವುದೆಂದು ತಿಳಿಸಿರುತ್ತಾರೆ . 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

- ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 33 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ : 29ನೇ ಫೆಬ್ರವರಿ 2012 

ಮೆ : ಸುಜ್ಞಾನ್ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ, ನಂದಿಹಳ್ಳಿ ಮತ್ತು ಬ್ಯಾಡಗಿ 
ಗ್ರಾಮಗಳಲ್ಲಿ ಅನುಮತಿಸಲಾದ 16.8 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 4 .2 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ : ರಾಜಸ್ಥಾನ್ ಗಮ್ ಪ್ರೈ ಲಿಮಿಟೆಡ್, ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ 
ಷರತ್ತಿಗೊಳಪಟ್ಟು ವರ್ಗಾಯಿಸಲು ಅನುಮೋದನೆ ನೀಡಲಾಗಿದೆ: 

Land Details of the Project 


| MW 


Village 
Name 


Taluk / 
District 


Land 
Survey 
Number 


No . of 
WTGS 


Extent in 

Land 
(Acres ) 


WTG 
Number 


Latitude, Langitude and Ridge 

Peaks 


Masanagi 


2. 1 


122 


| 


1 No . 


| 


SD - 24 


Byadagi/ 
Haveri 


2 Acres 
per WTG 


Lat: 14°39 39. 6 N 
Long: 75°25 40 .7 - E 
Ridge peaks : 665 m 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೧೭ 


Masanagi 


2 .1 


122 


| 1 No. 


SD - 23 


Lat : 14°39³45. 5 N 


Byadagi/ | 
Haveri 


2 Acres 
per WTG 


Long: 75°25133. 4. ” E 


Ridge peaks : 665 m 


Total 


4 . 2 


2 Nos 


4 Acres 


ಮೆ : ರಾಜಸ್ಥಾನ್ ಗಮ್ ಪೈ ಲಿಮಿಟೆಡ್ , ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 06 - 01 -2012 
ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
ಮೆ : ರಾಜಸ್ಥಾನ್ ಗಮ್ ಪ್ರೈ ಲಿಮಿಟೆಡ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಹುಬ್ಬಳ್ಳಿ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು . 
ಸದರಿ ಯೋಜನೆಯನ್ನು ದಿನಾಂಕ 31 - 03 - 2012 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು, ಈ ಕುರಿತಂತೆ ಅಭಿವೃದ್ಧಿದಾರರಿಂದ ಕ್ರೆಡಲ್ ಒಪ್ಪಿಗೆ 
ಪತ್ರ ಪಡೆಯತಕ್ಕದ್ದು ( commitment letter) 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ , 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 759 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 
ವಿಷಯ : ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 

ಹಂಚಿಕೆಯಾಗಿದ್ದ 12 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಗದಗ ಜಿಲ್ಲೆಗೆ ಸ್ಥಳ 

ಬದಲಾವಣೆ ಕುರಿತು. 
ಓದಲಾಗಿದೆ : 1 , ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 317 ಎನ್‌ಸಿಇ 2006 ದಿನಾಂಕ: 16 - 10 - 2006 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 570 ಎನ್‌ಸಿಇ 2009 ದಿನಾಂಕ : 25 - 11 - 2009 . 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೆಶಕರ ಪತ್ರಗಳ 

ಸಂಖ್ಯೆ : KRED / 08/FFMEPL-12 MW /2011 /2709 ದಿನಾಂಕ : 12 /13 - 09 - 2011 ಮತ್ತು ದಿನಾಂಕ: 
28 - 10 /04 -11 - 2011. 

NTPCL ರವರ ಪತ್ರ ಸಂಖ್ಯೆ: 09/ REP/ 04/559 ದಿನಾಂಕ : 20 - 10 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ 
ಕಂಪನಿಗೆ ಹಾಸನ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 41.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸರ್ಕಾರಿ 
ಆದೇಶ ಸಂಖ್ಯೆ ಇಎನ್ 51 ಎನ್‌ಸಿಇ 2006 ದಿನಾಂಕ: 21 - 04 - 2006ರಲ್ಲಿ ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ಹಂಚಿಕೆ ಮಾಡಿದ್ದ 
ಒಟ್ಟು 100.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಹಂಚಿಕೆ ಆದೇಶವನ್ನು ರದ್ದುಪಡಿಸಿ, ಸದರಿ 100.00 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ : ಎನ್‌ಟಿಪಿಸಿ ಲಿಮಿಟೆಡ್ ರವರಿಗೆ ಹಂಚಿಕೆಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇವರು ಸರ್ಕಾರಿ ಆದೇಶ 
(1) ರಲ್ಲಿಯ ಕ್ರಮ ಸಂಖ್ಯೆ (3) ಮತ್ತು (4) ರಲ್ಲಿ ಹಂಚಿಕೆಯಾದ 41.00 ಮೆ . ವ್ಯಾ . ಸಾಮರ್ಥ್ಯದ ಪೈಕಿ 12.00 ಮೆ . ವ್ಯಾ ಸಾಮರ್ಥ್ಯದ ದಕ್ಷಿಣ ಕನ್ನಡ 
ಜಿಲ್ಲೆಯ ಕುಡುಪಾಡವು, ಸತ್ಯಸತ್ವಿಹಾರ್, ಮುಚ್ಚಪಡವು, ಮಲತಡಕ , ಕಲ್ಲಪಡವು ಮತ್ತು ಮುದಂಬೈಲಗುಡ್ಡ ಗ್ರಾಮಗಳಲ್ಲಿ ಗಾಳಿಯ ವೇಗವು ತೀರಾ 
ಕಡಿಮೆ ಇರುವುದರಿಂದ ಹಾಗೂ ಗಾಳಿಯ ಸಾಂದ್ರತೆ (WPD ) 80 W /SQM ಕ್ಕಿಂತ ಕಡಿಮೆ ಇರುವುದರಿಂದ ಪವನ ವಿದ್ಯುತ್ ಯೋಜನೆಗೆ 
ಸೂಕ್ತವಲ್ಲವೆಂದು ಪರಿಗಣಿಸಿ, ಇದೇ ಸಾಮರ್ಥ್ಯವನ್ನು ಪವನ ವಿದ್ಯುತ್ ಯೋಜನೆಗೆ ಸೂಕ್ತ ಸ್ಥಳವಾದ ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ 
ನಾಗೇಂದ್ರಗಡ, ಅಮರಗಟ್ಟಿ, ಲಕ್ಕಲಕಟ್ಟಿ, ಕಲೈಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ 
ಲಿಮಿಟೆಡ್ ರವರು ಸರ್ವೆ ನಂ . 261 ಮತ್ತು 262ರಲ್ಲಿ ಒಟ್ಟು 38.53 ಏಕತೆ ಖಾಸಗಿ ಜಮೀನನ್ನು ಖರೀದಿ ಮಾಡಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 
ಮೇಲಿನ ಯೋಜನೆಯ ಸ್ಥಳ ಬದಲಾವಣೆ ಕೋರಿ ಹಾಗೂ ಅಭಿವೃದ್ಧಿದಾರರು ಬದಲಾವಣೆ ಕೇಳಿದ ಸ್ಥಳದಲ್ಲಿ ಮೆ : ಎನ್‌ಟಿಪಿಸಿ ರವರಿಗೆ 100.00 
ಮೆ. ವ್ಯಾ . ಹಂಚಿಕೆಯಾದ ಸ್ಥಳದಲ್ಲಿ ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್‌ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ಪವನ ವಿದ್ಯುತ್ ಯೋಜನೆಗೆ 
ಮೆ : ಎನ್‌ಟಿಪಿಸಿ ಯವರು ನಿರಾಕ್ಷೇಪಣೆಯನ್ನು ನೀಡಿರುವುದನ್ನು ಮತ್ತು ಅಭಿವೃದ್ಧಿದಾರರು 2012 - 2013ರ ಅಂತ್ಯದೊಳಗಾಗಿ ಅನುಷ್ಠಾನಗೊಳಿಸುವುದಾಗಿ 


೧೦೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


ತಿಳಿಸಿರುವುದರ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಪಾದನೆ ಆಗುವ ಪೂರ್ಣ ವಿದ್ಯುತ್‌ನ್ನು ಪಿ. ಪಿ.ಎ . ಮೂಲಕ ವಿದ್ಯುತ್ ಸರಬರಾಜು ಕಂಪನಿಗೆ ಮಾರಾಟ 
ಮಾಡುವುದರಿಂದ ವಿವರವಾದ ವರದಿಯೊಂದಿಗೆ ಸ್ಥಳ ಬದಲಾವಣೆಯ ಪ್ರಸ್ತಾವನೆಗೆ ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 212 ಎನ್‌ಸಿಇ 2011 ಬೆಂಗಳೂರು, ದಿನಾಂಕ : 29ನೇ ಫೆಬ್ರವರಿ 2012 
ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ರವರಿಗೆ ದಿನಾಂಕ 16 -10 -2006ರ ಸರ್ಕಾರಿ ಆದೇಶದಲ್ಲಿ ದಕ್ಷಿಣ 
ಕನ್ನಡ ಜಿಲ್ಲೆಯಲ್ಲಿ ಹಂಚಿಕೆಯಾಗಿರುವ (8.00 ಮೆ . ವ್ಯಾ .+ 4.00 ಮೆ . ವ್ಯಾ .) ಒಟ್ಟು 12.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು 
ಗದಗ ಜಿಲ್ಲೆಯ ರೋಣ ತಾಲ್ಲೂಕಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ಬದಲಾಯಿಸಲು ಅನುಮೋದನೆ 
ನೀಡಲಾಗಿದೆ: 

Schedule - 1 


Topo Sheet Proposed Near by villages of the 

Geographical area description of the project 
No . No. capacity in proposed area and 

MW 

district 
48 M / 13 12 MW 

Nagendragarh , The proposed area is a private land Near Malgathi and several 
Amaragatti and villages Amaragatti, Lakkalakatti and Nagendragrah and 

Lakkalkatti and Kalkaeshwar. And also peaks are covered 742, 737 , 791 and 
Kalkaleshwar in Gadag 722. Further, the area covered in the following geographical co 
district (formerly Dharwad ordinates : 
district) 

Latitode : 15°45 46 ” - 15°48 06 N 
Longitude : 75°52²45 75°58 32 - E 

Ridge peaks : 722, 748, 737 , 769 and 791 Amsl . 
Total 12 .00 MW 

ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 
435 ಎನ್‌ಸಿಇ 06 - 01 - 2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ 
ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು . 
ಸದರಿ ಯೋಜನೆಯನ್ನು ದಿನಾಂಕ 2012 - 2013ರ ಅಂತ್ಯದೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು, ಮತ್ತು ಈ ಕುರಿತಂತೆ ಅಭಿವೃದ್ಧಿದಾರರಿಂದ 
ಕ್ರೆಡಲ್ ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಮೆ : ಫಾರ್ಚ್ಯುನ್ ಫೈವ್ ಮಿನರಲ್ ಎಕ್ಸ್ಪೋರ್ಟ್ಪ್ರೈವೇಟ್ ಲಿಮಿಟೆಡ್ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡುಪಾಡವು, ಮುಂತಾದ ಸ್ಥಳಗಳಲ್ಲಿ 
ದಿನಾಂಕ: 16 -10 - 2006ರ ಆದೇಶದ ಕ್ರಮ ಸಂಖ್ಯೆ : ಮತ್ತು 4ರಲ್ಲಿ ಮಂಜೂರಾಗಿರುವ (8 ಮೆಗಾ ವ್ಯಾಟ್, + 4 ಮೆಗಾ ವ್ಯಾಟ್) ಒಟ್ಟು 12 
ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ರದ್ದುಪಡಿಸಲಾಗಿದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್ ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 760 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ : ಸುಜ್ಞಾನ್ ಇನ್‌ಫ್ರಾಸಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 16.8 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 2 .1 ಮೆ . ವ್ಯಾ ಸಾಮರ್ಥ್ಯವನ್ನು ಮೆ : ಗೈಲ್ (ಇಂಡಿಯಾ) ಲಿಮಿಟೆಡ್, 

ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 204 ಎನ್‌ಸಿಇ 2009, ದಿನಾಂಕ: 20 - 05 - 2010 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 100 ಎನ್‌ಸಿಇ 2011, ದಿನಾಂಕ: 06 - 04 - 2011 . 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ , ವ್ಯವಸ್ಥಾಪಕ 

ನಿರ್ದೆಶಕರ ಪತ್ರ ಸಂಖ್ಯೆ: KRED/ 08/ GAIL -2 .1MW ( SD - 25) SISL/2012 - 185 , 

ದಿನಾಂಕ: 12 /19 - 01 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ :: ಸುಜ್ಞಾನ್ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ರವರಿಗೆ 
ರಾಯಚೂರು, ಬಳ್ಳಾರಿ, ಬಿಜಾಪುರ, ಗುಲ್ಬರ್ಗಾ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಒಟ್ಟು 250 .2 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಕೆಲವು ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿತ್ತು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೧೯ 


ಮೇಲಿನ ಆದೇಶದಲ್ಲಿ ಹಂಚಿಕೆಮಾಡಲಾಗಿರುವ ಒಟ್ಟು ಸಾಮರ್ಥ್ಯದಲ್ಲಿ ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ, ನಂದಿಹಳ್ಳಿ ಗ್ರಾಮಗಳಲ್ಲಿ 
ಹಂಚಿಕೆಯಾಗಿದ್ದ ಅಂಶಿಕ ಸಾಮರ್ಥ್ಯವಾದ 3.00 ಮೆಗಾ ವ್ಯಾಟ್ ಸಾಮರ್ಥ್ಯವನ್ನು 16 .8 ಮೆಗಾ ವ್ಯಾಟ್‌ಗೆ ಸಾಮರ್ಥ್ಯಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 
(2) ರ ಸರ್ಕಾರಿ ಆದೇಶದಲ್ಲಿ ಹೆಚ್ಚಿಲಾಗಿತ್ತು. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ :: ಸುಜ್ಞಾನ್‌ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿಸಿ ಅನುಷ್ಠಾನ ಮಾಡಲು 
ಅನುಮತಿಸಿರುವ 16.8 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 2.1 ಮೆ . ವ್ಯಾ . ಸಾಮರ್ಥ್ಯದ ಯೋಜನೆಯನ್ನು ಮೆ :: ಗೈಲ್ 
( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ . ಅಲ್ಲದೆ, ಸದರಿ ಯೋಜನೆಗೆ ಅವಶ್ಯಕವಾದ ಜಮೀನು ಕಂದಾಯ 
ಜಮೀನಾಗಿದ್ದು, ಈ ಯೋಜನೆಯನ್ನು 31 - 03 - 2012ರೊಳಗೆ ಅನುಷ್ಠಾನಗೊಳಿಸಲಾಗುವುದೆಂದು ಹಾಗೂ ಉತ್ಪಾದನೆ ಆಗುವ ವಿದ್ಯುತ್ತನ್ನು ವಿದ್ಯುತ್ 
ಖರೀದಿ ಒಪ್ಪಂದದ ಮೂಲಕ ಎಸ್ಕಾಂಗೆ ಸರಬರಾಜು ಮಾಡಲಾಗುವುದೆಂದು ತಿಳಿಸಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 31 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 29 - 02 -2012 
ಮೆ : ಸುಜ್ಞಾನ್‌ ಇನ್‌ಫ್ರಾಸ್ಪಕ್ಟರ್ ಸರ್ವೀಸಸ್ ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ, ನಂದಿಹಳ್ಳಿ ಮತ್ತು ಬ್ಯಾಡಗಿ 
ಗ್ರಾಮಗಳಲ್ಲಿ ಅನುಮತಿಸಲಾದ 16.8 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 21 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ :: ಗೈಲ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ 
ಷರತ್ತಿಗೊಳಪಟ್ಟು ವರ್ಗಾಯಿಸಲು ಅನುಮೋದನೆ ನೀಡಲಾಗಿದೆ: 

Land Details of the Project 
Land 

Extent 
Village Taluk/Dis 

No of 

WTG 
Survey in Land 

Latitude , Longitude and Ridge peaks 
Name 

WTGs 
trict 

Number 
Number 

(Acres ) 
Masanagi | Byadagil | 21 | 141/ A 1 No. 2 Acres SD -25 The proposed area consists of 
Haveri 

Per 

independent NW -SE, oriented ridges 
WTG 

located on South and Southeast of 
Byadagi Village , ridges having peaks and 
are held in the following geographical co 
ordinates: 


MW 


Latitude: 14°383” - 14°400°N 
Longitude :7525 0 - 75°30³15"E 
Ridgepeaks:684 ,670 ,664,696, 666,661 
698m Amsl. 


Toposheet No : 48 N /6 & N / 10 
LOC No: SD 25 
Lat: 14°39²31 .9°N 
Long : 75°25146.5” E 

Ridge Peaks: 666m. 
1. ಮೆ :: ಗೈಲ್ ( ಇಂಡಿಯಾ) ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 435 ಎನ್‌ಸಿಇ 06 - 01 

2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 

ಮಾಡಿಕೊಳ್ಳತಕ್ಕದ್ದು. 
2. ಮೆ : ಗೈಲ್ (ಇಂಡಿಯಾ) ಲಿಮಿಟೆಡ್ ರವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 

ಹುಬ್ಬಳ್ಳಿ ಇವರೊಂದಿಗೆ ಮಾಡಿಕೊಳ್ಳತಕ್ಕದ್ದು. 
3. ಸದರಿ ಯೋಜನೆಯನ್ನು ದಿನಾಂಕ : 31 -3- 2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು, ಈ ಕುರಿತಂತೆ ಅಭಿವೃದ್ಧಿದಾರರಿಂದ ಕ್ರೆಡಲ್ 

ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು ( commitment letter). 
4. ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುರೇಶ್. ಬಿ .ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 761 

ಇಂಧನ ಇಲಾಖೆ 


೧೦೨೦ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 

ಭಾಗ - ೧ 
ಕಂದಾಯ ಸಚಿವಾಲಯ 

ಸುತ್ತೋಲೆ 
ಸಂ : ಕಂಇ:91: ಟಿಎನ್‌ಆ‌ : 2012, ಬೆಂಗಳೂರು, ದಿನಾಂಕ: 03 - 03 - 2012 
ರಾಜ್ಯದಲ್ಲಿ 2011 - 12ನೇ ಸಾಲಿನಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆಯು ವಿಫಲವಾಗಿರುವುದರಿಂದ ಹೆಚ್ಚಿನ ಜಿಲ್ಲೆಗಳಲ್ಲಿ ಉದ್ಭವವಾಗಿರುವ 
ಬರಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ 24 ಜಿಲ್ಲೆಗಳ 123 ತಾಲ್ಲೂಕುಗಳನ್ನು ಬರ ಪೀಡಿತ ತಾಲ್ಲೂಕುಗಳೆಂದು ಘೋಷಿಸಲಾಗಿದೆ. 

ಈ ಬಗ್ಗೆ ದಿನಾಂಕ: 22 - 02 - 2012 ರಂದು ನಡೆದ ಜಿಲ್ಲಾಧಿಕಾರಿಗಳು / ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಸಭೆಯಲ್ಲಿ ಕೆಲವು 
ಜಿಲ್ಲಾಧಿಕಾರಿಗಳು ಮಳೆಯ ಕೊರತೆಯಿಂದಾಗಿ ಈಗಾಗಲೇ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮೇವು ಅಭಾವ ಎದುರಿಸುತ್ತಿದ್ದು , ಈ ಪರಿಸ್ಥಿತಿಯನ್ನು 
ಸುಧಾರಿಸುವ ನಿಟ್ಟಿನಲ್ಲಿ ಅಂತರ್ ಜಿಲ್ಲಾ ಸಾಗಾಣಿಕೆಯಲ್ಲಿ ಕೆಲವು ತೊಡಕುಗಳು ಬರುತ್ತಿರುವುದರಿಂದ, ಅಂತರ್ ಜಿಲ್ಲಾ ಮೇವು ಸಾಗಾಣಿಕೆ 
ನಿರ್ಬಂಧವಿದ್ದಲ್ಲಿ ಈ ಕೂಡಲೇ ಅದನ್ನು ತೆರವುಗೊಳಿಸಲು ಕೋರಿರುತ್ತಾರೆ. ಅಂತರ್ ಜಿಲ್ಲಾ ಮೇವು ಸಾಗಾಣಿಕೆ ನಿರ್ಬಂಧ ಹೇರಿದ್ದಲ್ಲಿ, ತಕ್ಷಣ ಜಾರಿಗೆ 
ಬರುವಂತೆ ಅಂತರ್ ಜಿಲ್ಲಾ ಮೇವು ಸಾಗಾಣಿಕೆ ನಿರ್ಬಂಧ ಈ ಮೂಲಕ ತೆರವುಗೊಳಿಸಲಾಗಿದೆ. 

ಈ ಮೂಲಕ ಒಂದು ಜಿಲ್ಲೆಯಲ್ಲಿ ಮೇವು ಅಭಾವವಿದ್ದಲ್ಲಿ, ಈ ಅಭಾವವನ್ನು ನೀಗಿಸುವ ಸಲುವಾಗಿ ಮತ್ತೊಂದು ಜಿಲ್ಲೆಯಿಂದ ಮೇವನ್ನು 
ಸಾಗಾಣಿಕೆ ಮೂಲಕ ಖರೀದಿಸಿ ಅಭಾವವನ್ನು ಬಗೆಹರಿಸಿಕೊಳ್ಳಲು ಕ್ರಮವಹಿಸುವಂತೆ ಅಕ್ಕಪಕ್ಕದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ 
ನೀಡಲಾಗಿದೆ. ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶವೀಯದೆ, ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರ ಮನೋಭಾವದಿಂದ ಈ 
ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸೂಚಿಸಿದೆ. 

ಕೆ. ಅಮರನಾರಾಯಣ 

ಸರ್ಕಾರದ ಕಾರ್ಯದರ್ಶಿ 
ಪಿ .ಆರ್: 762 

ಕಂದಾಯ ಇಲಾಖೆ ( ವಿಪತ್ತು ನಿರ್ವಹಣೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಸ್ಫೂರ್ತಿ ಸ್ವಸಹಾಯ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಸಲಹಾ ಸಮಿತಿಯನ್ನು ರಚಿಸುವುದು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಮಮಇ 143 ಪಿಎಚ್ ಪಿ 2011 , 

ದಿನಾಂಕ: 22 - 10 - 2011 . 
2. ತಿದ್ದುಪಡಿ ಆದೇಶ ಸಂಖ್ಯೆ: ಮಮಇ 295 ಪಿಎಚ್ ಪಿ 2011 , 

ದಿನಾಂಕ : 14 - 12 - 2011 . 
3. ತಿದ್ದುಪಡಿ - 2 ಆದೇಶ ಸಂಖ್ಯೆ : ಮಮಇ 50 ಪಿಎಚ್‌ಪಿ 2012 , 

ದಿನಾಂಕ: 08 - 02 - 2012 . 
4. ತಿದ್ದುಪಡಿ - 3 ಆದೇಶ ಸಂಖ್ಯೆ: ಮಮಇ 50 ಪಿಎಚ್‌ಪಿ 2012, 

ದಿನಾಂಕ: 18 - 02 - 2012 . 
5. ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ ಇವರ ಪತ್ರ 

ಸಂಖ್ಯೆ: ವಿಹಿನಾಸಣ/ ಯೋ . ಶಾ / ಸಿ - 9 / ಸ್ಕೂ . ಸ್ವ . ಸ. ಯೋ /03 /2011 - 12 /4966 , ದಿನಾಂಕ : 31 - 01- 2012. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ರಾಜ್ಯದ 30 ಜಿಲ್ಲೆಗಳ 176 ತಾಲ್ಲೂಕುಗಳ ಪೈಕಿ ಈಗಾಗಲೇ ಸ್ಫೂರ್ತಿ ಸ್ವಸಹಾಯ ಯೋಜನೆಯನ್ನು 
ಅನುಷ್ಠಾನಗೊಳಿಸಿರುವ 29 ತಾಲ್ಲೂಕುಗಳನ್ನು ಹೊರತುಪಡಿಸಿ 147 ತಾಲ್ಲೂಕುಗಳಲ್ಲಿ ಸ್ಫೂರ್ತಿ ಸ್ವಸಹಾಯ ಯೋಜನೆಯನ್ನು ಸದರಿ ಆದೇಶಕ್ಕೆ 
ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ತಗಲುವ ಅಂದಾಜು ವೆಚ್ಚದಂತೆ ಅನುಷ್ಠಾನಗೊಳಿಸಲು ಮಂಜೂರಾತಿ ನೀಡಲಾಗಿದೆ. 

ಮೇಲೆ ( 2) ರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 143 ಪಿಎಚ್‌ಪಿ 2011 , ದಿನಾಂಕ: 22 - 10 - 2011ರ ಆದೇಶ ಭಾಗದಲ್ಲಿ 
“ನಿಗದಿಪಡಿಸಿರುವ ಅನುದಾನವನ್ನು ಮೀರದಂತೆ ಜಿಲ್ಲಾವಾರು ತಾಲ್ಲೂಕುಗಳ ಸಂಖ್ಯೆಯನ್ನು ಪರಿಶೀಲಿಸಿ ಹಂಚಿಕೆ ಮಾಡಿಕೊಳ್ಳಲು ಹಾಗೂ ಈ 
ಯೋಜನೆಯ ಅನುಷ್ಠಾನದಲ್ಲಿ ಅಲ್ಪಸ್ವಲ್ಪ ಮಾರ್ಪಾಡುಗಳಿದ್ದಲ್ಲಿ, ಆಯವ್ಯಯವನ್ನು ಮೀರದಂತೆ ಮತ್ತು ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಸೂಕ್ತ ಮಾರ್ಪಾಡು ಮಾಡಿಕೊಳ್ಳಲು ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ 
ಇವರಿಗೆ ಅಧಿಕಾರ ನೀಡಲಾಗಿದೆ” ಎಂದು ತಿದ್ದಿ ಓದಿಕೊಳ್ಳುವಂತೆ ಆದೇಶಿಸಲಾಗಿದೆ. 

ಮೇಲೆ ( 3) ರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಮಮಇ 143 ಪಿಎಚ್ ಪಿ 2017, ದಿನಾಂಕ : 22 -10 - 2011ಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿ 
ಸಂಖ್ಯೆ: ಮಮಇ 295 ಪಿಎಚ್‌ಪಿ 2011 , ದಿನಾಂಕ : 14 - 12 - 2011ರ ಅನುಬಂಧದ ಬದಲಿಗೆ ತಿದ್ದುಪಡಿ - 2ಕ್ಕೆ ಲಗತ್ತಿಸಿರುವ ಅನುಬಂಧವನ್ನು ಕೂಡಿಸಿ 
ತಿದ್ದಿ ಓದಿಕೊಳ್ಳುವಂತೆ ಆದೇಶಿಸಲಾಗಿದೆ. 

ಮೇಲೆ (4) ರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಮಮಇ 143 ಪಿಎಚ್‌ಪಿ 2017, ದಿನಾಂಕ : 22- 10- 2011ಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿ 
2 ಸಂಖ್ಯೆ: ಮಮಇ 50 ಪಿಎಚ್ ಪಿ 2012 , ದಿನಾಂಕ: 08 - 02 -2012ಕ್ಕೆ 2ನೇ ಕಂಡಿಕೆಯನ್ನು ಸೇರಿಸಿ ತಿದ್ದಿ ಓದಿಕೊಳ್ಳುವಂತೆ ಆದೇಶಿಸಲಾಗಿದೆ. 

ಮೇಲೆ (5) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು , ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ ಇವರು ಸ್ಪೂರ್ತಿ 
ಸ್ವಸಹಾಯ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಆಡಳಿತದ ಸಹಕಾರ ಅತ್ಯಗತ್ಯವಾಗಿದ್ದು, ಇದರೊಂದಿಗೆ ತಾಲ್ಲೂಕು 
ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ವಿದ್ಯಾಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳ 
ಸೇವೆಗಳನ್ನು ಸಮನ್ವಯಗೊಳಿಸಿ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಆದ್ದರಿಂದ ಈ ಯೋಜನೆಯಡಿ ಕೈಗೊಳ್ಳಬೇಕಾದ ಎಲ್ಲಾ 


. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೨೧ 


– 


೧ 


ಅ 


ಕಾರ್ಯಕ್ರಮಗಳನ್ನು ಚರ್ಚಿಸಿ ಯೋಜನೆಯ ಅನುಷ್ಠಾನದ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇತರೆ ಜಿಲ್ಲಾ 
ಮಟ್ಟದ ಅಧಿಕಾರಿಗಳ ಹಾಗೂ ಇತರೆ ಅವಶ್ಯಕ ಅಧಿಕಾರೇತರರ ಸದಸ್ಯತ್ವದೊಂದಿಗೆ ಸಲಹಾ ಸಮಿತಿ ರಚಿಸಿ ತನ್ಮೂಲಕ ಸೂಕ್ತ ಹಾಗೂ ಅವಶ್ಯಕ 
ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆಂದು ತಿಳಿಸುತ್ತಾ, ಈ ಕೆಳಕಂಡಂತೆ ಜಿಲ್ಲಾ ಸಲಹಾ ಸಮಿತಿಯನ್ನು ರಚಿಸಲು ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
1. ಜಿಲ್ಲಾಧಿಕಾರಿಗಳು 

ಅಧ್ಯಕ್ಷರು 
2. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ 

ಸದಸ್ಯರು 
3. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು 

ಸದಸ್ಯರು 
ಉಪನಿರ್ದೇಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಸದಸ್ಯರು 
ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿ 

ಸದಸ್ಯರು 
6. ಜಿಲ್ಲಾ ವಾರ್ತಾಧಿಕಾರಿಗಳು 

ಸದಸ್ಯರು 
ಸಿ. ಬಿ . ಆರ್‌.ನೆಟ್‌ವರ್ಕ್ (ಸೌತ್ ಏಷಿಯಾ) ಬೆಂಗಳೂರು ಸ್ವಯಂಸೇವಾ 
ಸಂಸ್ಥೆಯ ಪ್ರತಿನಿಧಿ 

ಸದಸ್ಯರು 
8, ಜಿಲ್ಲಾ ಸಂಚಾಲಕರು 

ಸದಸ್ಯರು 
9. ಸ್ವಯಂಸೇವಾ ಸಂಸ್ಥೆ ಪ್ರತಿನಿಧಿ 

ಸದಸ್ಯರು 
10. ಎಂ . ಆರ್ . ಡಬ್ಲ್ಯೂ / ವಿ. ಆರ್ . ಡಬ್ಲೂ . 

ಸದಸ್ಯರು 
11 . 2007 - 08ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಸ್ಫೂರ್ತಿ ಸ್ವಸಹಾಯ 

ಯೋಜನೆಯಲ್ಲಿನ ಆಯಾಯ ಜಿಲ್ಲೆಯ ಸಂಬಂಧಪಟ್ಟ ತಾಲ್ಲೂಕಿನ 
ಕಾರ್ಯನಿರ್ವಹಣಾ ಅಧಿಕಾರಿಗಳು 

ಸದಸ್ಯರು 
12. ಜಿಲ್ಲಾ ಅಂಗವಿಕಲರ ಕಲ್ಯಾಣಧಿಕಾರಿಗಳು 

ಸದಸ್ಯ -ಕಾರ್ಯದರ್ಶಿ 
ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 50 ಪಿಎಚ್ ಪಿ 2012, ಬೆಂಗಳೂರು, ದಿನಾಂಕ: 22 -02 -2012 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ ಸ್ಫೂರ್ತಿ ಸ್ವಸಹಾಯ ಯೋಜನೆಯಡಿ ಕೈಗೊಳ್ಳಬೇಕಾದ ಎಲ್ಲಾ ಕಾರ್ಯಕ್ರಮಗಳನ್ನು ಚರ್ಚಿಸಿ 
ಯೋಜನೆಯ ಅನುಷ್ಠಾನದ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಾಗೂ 
ಇತರೆ ಅವಶ್ಯಕ ಅಧಿಕಾರೇತರರ ಸದಸ್ಯತ್ವದೊಂದಿಗೆ ಸಲಹಾ ಸಮಿತಿ ರಚಿಸಿ ತನ್ಮೂಲಕ ಸೂಕ್ತ ಹಾಗೂ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ 
ಕೆಳಕಂಡಂತೆ ಜಿಲ್ಲಾ ಸಲಹಾ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
1. ಜಿಲ್ಲಾಧಿಕಾರಿಗಳು 

ಅಧ್ಯಕ್ಷರು 
2 . ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ 

ಸದಸ್ಯರು 
3. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು 

ಸದಸ್ಯರು 
4. ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಸದಸ್ಯರು 
5. ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿ 

ಸದಸ್ಯರು 
6. ಜಿಲ್ಲಾ ವಾರ್ತಾಧಿಕಾರಿಗಳು 

ಸದಸ್ಯರು 
ಸಿ. ಬಿ.ಆರ್‌. ನೆಟ್‌ವರ್ಕ್ ( ಸೌತ್ ಏಷಿಯಾ) ಬೆಂಗಳೂರು 
ಸ್ವಯಂಸೇವಾ ಸಂಸ್ಥೆಯ ಪ್ರತಿನಿಧಿ 

ಸದಸ್ಯರು 
ಜಿಲ್ಲಾ ಸಂಚಾಲಕರು 

ಸದಸ್ಯರು 
9. ಸ್ವಯಂಸೇವಾ ಸಂಸ್ಥೆ ಪ್ರತಿನಿಧಿ 

ಸದಸ್ಯರು 
10 . ಎಂ .ಆರ್. ಡಬ್ಲ್ಯೂ / ವಿ.ಆರ್‌. ಡಬ್ಲೂ . 

ಸದಸ್ಯರು 
2007 - 08ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಸ್ಫೂರ್ತಿ ಸ್ವಸಹಾಯ 
ಯೋಜನೆಯಲ್ಲಿನ ಆಯಾಯ ಜಿಲ್ಲೆಯ ಸಂಬಂಧಪಟ್ಟ ತಾಲ್ಲೂಕಿನ 
ಕಾರ್ಯನಿರ್ವಹಣಾ ಅಧಿಕಾರಿಗಳು 

ಸದಸ್ಯರು 
12. ಜಿಲ್ಲಾ ಅಂಗವಿಕಲರ ಕಲ್ಯಾಣಧಿಕಾರಿಗಳು 

ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಪಿ . ಆರ್ : 763 


೧೦೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಿಂದ ಅರಣ್ಯ ಇಲಾಖೆಗೆ ನೆಡುತೋಪುಗಳನ್ನು ಹಿಂತಿರುಗಿಸುವ ಬಗ್ಗೆ . 
ಓದಲಾಗಿದೆ : 1. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರ 

ಪತ್ರ ಸಂಖ್ಯೆ : ಕಅಅನಿನಿ / ಎS / ಅಪ್ರಹಿ /ಸಿಆರ್ - 226 /2011 - 12 , ದಿನಾಂಕ: 08 /05 -12 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 05 -12 - 2011ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಇವರು ದಿನಾಂಕ: 19 - 07 - 2011ರಂದು ನಡೆದ ನಿಗಮದ 232ನೇ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಸರ್ಕಾರವು ನಿಗಮದ ವತಿಯಿಂದ 
ನೀಲಗಿರಿ ಹಾಗೂ ಅಕೇಶಿಯಾ ನೆಡುತೋಪುಗಳನ್ನು ಅರಣ್ಯ ಜಮೀನುಗಳ ಮೇಲೆ ಬೆಳೆಸುವುದನ್ನು ನಿಷೇಧಿಸಿರುವ ಹಾಗೂ ಅದರ ಪರಿಣಾಮ 
ಸ್ವರೂಪವಾಗಿ 35000 ಹೆಕ್ಟೇರ್ ಅರಣ್ಯ ಜಮೀನನ್ನು ಅರಣ್ಯ ಇಲಾಖೆಗೆ ಹಿಂತಿರುಗಿಸುವ ಕುರಿತು ಈಗಾಗಲೇ ಕಟಾವಿಗೆ ಸಿದ್ದವಾಗಿರುವ 
ನೆಡುತೋಪುಗಳಿಂದ ಮೆದುಮರ ತೆಗೆದುಕೊಂಡು ಖಾಲಿ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಲ್ಲದೆ ಮೆದುಮರ ಇರುವಂತಹ 
ನೆಡುತೋಪುಗಳನ್ನು ಕೂಡ ಮೌಲ್ಯಮಾಪನ ಮಾಡಲು ನಿಗಮದಿಂದ ಇಲಾಖೆಗೆ ಪಾವತಿ ಮಾಡಬೇಕಾದ ಗೇಣಿ ಬಾಡಿಗೆಗೆ ಬದಲಾಗಿ 
ಹಿಂತಿರುಗಿಸಲಾಗುವುದೆಂದು ತಿಳಿಸಿ, ನಿಗಮದ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲು ಯೋಗ್ಯವಿರುವ ನೆಡುತೋಪಗಳ ಪಟ್ಟಿಯನ್ನು 
ಈಗಾಗಲೇ ತಯಾರಿಸಿದ್ದು , ಈ ನೆಡುತೋಪುಗಳ ಮೌಲ್ಯಮಾಪನ ಆಗಬೇಕಾಗಿರುತ್ತದೆಯೆಂದು ಹಾಗೂ ಇದಕ್ಕಾಗಿ ನಿಗಮದ ವತಿಯಿಂದ ಸಂಬಂಧಪಟ್ಟ 
ಅಧಿಕಾರಿಗಳು ಹಾಗೂ ಇಲಾಖಾ ವತಿಯಿಂದ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ಜಂಟಿಯಾಗಿ ಮೌಲ್ಯಮಾಪನ 
ಕಾರ್ಯಕ್ರಮವನ್ನು ಮಾಡಲು ಕ್ರಮ ಕೈಗೊಳ್ಳತಕ್ಕದೆಂದು ನಿಗಮದ ನಿರ್ದೇಶಕ ಮಂಡಳಿಯು ತೀರ್ಮಾನ ಮಾಡಿರುತ್ತದೆಯೆಂದು ತಿಳಿಸಿ, ಇದರ 
ಸಲುವಾಗಿ ಸರ್ಕಾರವು ಸೂಕ್ತ ಅಧಿಕಾರಿಗಳನ್ನೊಳಗೊಂಡಂತಹ ಒಂದು ಸಮಿತಿಯನ್ನು ರಚಿಸಲು ಆದೇಶ ಹೊರಡಿಸಲು ಕೋರಿ ಸಮಿತಿಯು (team) 
ರಚನೆಯನ್ನು ಈ ಕೆಳಗಿನಂತೆ ಮಾಡಬಹುದಾಗಿದೆಯೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ: 

ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವತಿಯಿಂದ 
1. ಶ್ರೀ ವೀರೇಂದ್ರ ಸಿಂಗ್ , ಭಾ . ಸ. ಸೇ ., 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ನಿರ್ದೇಶಕರು, 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, 

ಶಿವಮೊಗ್ಗ. 
2. ವಿಭಾಗೀಯ ವ್ಯವಸ್ಥಾಪಕರುಗಳು 

ಸದಸ್ಯರು 
ಧಾರವಾಡ/ ಶಿವಮೊಗ್ಗ/ ಚಿಕ್ಕಮಗಳೂರು, 
ಕೋಲಾರ. 
ಅರಣ್ಯ ಇಲಾಖೆಯ ವತಿಯಿಂದ 
1. ಶ್ರೀಮತಿ ಸೀಮಾ ಗರ್ಗ್, ಭಾ . ಅ. ಸೇ ., 

ಸದಸ್ಯರು 
2 . ಶ್ರೀ ಪುನೀತ್ ಪಾಠಕ್ , ಭಾ . ಅ. ಸೇ ., 

ಸದಸ್ಯರು 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 116 ಎಫ್ ಪಿಸಿ 2011, ಬೆಂಗಳೂರು, ದಿನಾಂಕ: 17 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರವು ನೀಲಗಿರಿ ಹಾಗೂ ಅಕೇಶಿಯಾ ನೆಡುತೋಪುಗಳನ್ನು ಅರಣ್ಯ ಜಮೀನುಗಳ 
ಮೇಲೆ ಬೆಳೆಸುವುದನ್ನು ನಿಷೇಧಿಸಿರುವ ಹಾಗೂ ಅದರ ಪರಿಣಾಮ ಸ್ವರೂಪವಾಗಿ 35000 ಹೆಕ್ಟೇರ್ ಅರಣ್ಯ ಜಮೀನನ್ನು ಕರ್ನಾಟಕ ಅರಣ್ಯ ಅಭಿವೃದ್ದಿ 
ನಿಗಮವು ಅರಣ್ಯ ಇಲಾಖೆಗೆ ಹಿಂತಿರುಗಿಸುವ ಕಾರಣದಿಂದ ಈಗಾಗಲೇ ಕಟಾವಿಗೆ ಸಿದ್ದವಾಗಿರುವ ನೆಡುತೋಪುಗಳಿಮದ ಮೆದುಮರ ತೆಗೆದುಕೊಂಡು 
ಖಾಲಿ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವುದಲ್ಲದೆ ಮೆದುಮರ ಇರುವಂತಹ ನೆಡುತೋಪುಗಳನ್ನು ಕೂಡ ಮೌಲ್ಯಮಾಪನ ಮಾಡಲು 
ಅಧಿಕಾರಿಗಳು ಹಾಗೂ ಇಲಾಖಾ ವತಿಯಿಂದ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ಜಂಟಿಯಾಗಿ ಮೌಲ್ಯಮಾಪನ 
ಕಾರ್ಯಕ್ರಮವನ್ನು ಮಾಡಲು ಈ ಕೆಳಗಿನಂತೆ ಒಂದು ಸಮಿತಿಯನ್ನು ರಚಿಸಿ ಆದೇಶಿಸಿದೆ. 

ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವತಿಯಿಂದ 
1. ಶ್ರೀ ವೀರೇಂದ್ರ ಸಿಂಗ್ , ಭಾ . ಸ. ಸೇ ., 

ಅಧ್ಯಕ್ಷರು 
ಕಾರ್ಯನಿರ್ವಾಹಕ ನಿರ್ದೇಶಕರು , 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಶಿವಮೊಗ್ಗ, 
ವಿಭಾಗೀಯ ವ್ಯವಸ್ಥಾಪಕರುಗಳು 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ 

ಸದಸ್ಯರು 
ಧಾರವಾಡ/ ಶಿವಮೊಗ್ಗ/ ಚಿಕ್ಕಮಗಳೂರು, 
ಕೋಲಾರ . 
ಅರಣ್ಯ ಇಲಾಖೆಯ ವತಿಯಿಂದ 
ಶ್ರೀಮತಿ ಸೀಮಾ ಗರ್ಗ್, ಭಾ . ಅ. ಸೇ ., 

ಸದಸ್ಯರು 
ಶ್ರೀ ಪುನೀತ್ ಪಾಠಕ್ , ಭಾ . ಅ. ಸೇ ., 

ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 764 

ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


೧೦೨೩ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ : ಮೋಹನ್ ಪಿ. ಕಾಲೇಕರ್, ಹಿರಿಯ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ, ಎಂ . ಜಿ. ಎಂ . ಆಸ್ಪತ್ರೆ, 

ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇವರ ಅಮಾನತ್ತನ್ನು ಮುಂದುವರೆಸುವ ಕುರಿತು. 
ಓದಲಾಗಿದೆ : 1, ಡೆಪ್ಯುಟಿ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿಬಿಐ , ಎಸಿಜಡ್, ಹೈದರಾಬಾದ್ ಇವರ ಪತ್ರ 

ಸಂಖ್ಯೆ : DPDHY /2010/ RC - 09/2009BLR/ 716, ದಿನಾಂಕ: 24 - 06- 2010. 
2. ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 170 ಎಂಎಸ್ಎ 2010, ದಿನಾಂಕ: 28 - 07 - 2010 . 
3. ಪೊಲೀಸ್ ಅಧೀಕ್ಷಕರು, ಸಿಬಿಐ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಸಿ - 5 /3 / 09 /09 / ಸಿಬಿಐ / ಬಿಎಲ್ ಆರ್ /2010 - 7741, ದಿನಾಂಕ: 02 - 12 - 2010. 
4 . ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 170 ಎಂಎಸ್ಎ 2010 ದಿನಾಂಕ: 28 - 01 - 2011 . 
5. ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 1051 /2011ರ ತೀರ್ಪು ದಿನಾಂಕ: 

04 - 08 - 2011 . 
6. ಡಾ : ಮೋಹನ್ ಪಿ . ಕಾಲೇಕರ್ , ಹಿರಿಯ ತಜ್ಞರು ಇವರ ದಿನಾಂಕ: 17 - 08 - 2011 ಹಾಗೂ 

13 -10 - 2010ರ ಮನವಿ ಪತ್ರ. 
7. ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿಬಿಐ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಸಿ - 5/ 3 /09 / 09 /ಸಿಬಿಐ/ ಬಿಎಲ್ಆ ರ್ /2011 - 6584 ದಿನಾಂಕ : 19 -10 - 2011 . 

8. ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್ 59 ಎಸ್‌ಡಿಇ 81 ದಿನಾಂಕ: 17- 12 - 1981 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಡೆಪ್ಯುಟಿ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿಬಿಐ , ಎಸಿಜಡ್, ಹೈದರಾಬಾದ್ ಇವರು ತಮ್ಮ 
ಪತ್ರದಲ್ಲಿ ಡಾ : ಮೋಹನ್ ಪಿ. ಕಾಲೇಕರ್, ಹಿರಿಯ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ , ಎಂ . ಜಿ. ಎಂ . ಆಸ್ಪತ್ರೆ, ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಮೋಟಾರು ವಾಹನ ಅಪಘಾತ ಕ್ಲಮಿನ ಪ್ರಕರಣದಲ್ಲಿ ವಿಮಾ ಸಂಸ್ಥೆಯೊಂದಿಗೆ ಶಾಮೀಲಾದ 5 ಜನರಿಗೆ ಸುಳ್ಳು 
ಗಾಯದ ಪ್ರಮಾಣ ಪತ್ರ ನೀಡಿದ್ದರ ಮೇರೆಗೆ ರೂ .20,33,601 -00 (ರೂಪಾಯಿ ಇಪ್ಪತ್ತು ಲಕ್ಷದ ಮೂವತ್ತೂರು ಸಾವಿರದ ಆರುನೂರ ಒಂದು ಮಾತ್ರ) 
ಹಣವನ್ನು ಕ್ಲೀಮುದಾರರಿಗೆ ಪಾವತಿಸಲು ಕಾರಣರಾದ ಪ್ರಯುಕ್ತ ಸದರಿ ವೈದ್ಯರ ವಿರುದ್ದ ವಿವರವಾದ ವರದಿಯನ್ನು ಸಲ್ಲಿಸಿ, ಸದರಿ ವೈದ್ಯರಿಗೆ ಸರ್ಕಾರದ 
ವಿರುದ್ದ ಸಕ್ಷಮ ನ್ಯಾಯಾಲಯದಲ್ಲಿ ಚಾರ್ಜ್‌ಶೀಟ್‌ನ್ನು ಹಾಕುವ ಸಲುವಾಗಿ ಇವರನ್ನು ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಮಂಜೂರಾತಿ 
ಕೋರಿದ್ದರ ಹಿನ್ನೆಲೆಯಲ್ಲಿ ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 28 - 07 - 2010ರ ಸರ್ಕಾರದ ಆದೇಶದ ರೀತ್ಯಾ ಸದರಿ ವೈದ್ಯಾಧಿಕಾರಿಯವರನ್ನು 
ಲಂಚ ನಿರೋಧ ಕಾಯ್ದೆ 1898ರ 19 (1) ( ಸಿ) ಪ್ರಕಾರ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಮಂಜೂರಾತಿ 
ನೀಡಲಾಗಿತ್ತು. 

ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ವಿಭಾಗದ ಮುಖ್ಯಸ್ಥರು, ಸಿಬಿಐ, ಎಸಿಬಿ, ಬೆಂಗಳೂರು ಇವರು ಭಾರತ ಸರ್ಕಾರದ ಅಧಿಕೃತ ಜ್ಞಾಪನ 
ಸಂಖ್ಯೆ : 142/5 /84 - ಎವಿಡಿ 1 ದಿನಾಂಕ : 20 - 06 -1986ರ ಪತ್ರದ ಪ್ರತಿಯನ್ನು ಲಗತ್ತಿಸುತ್ತಾ, ಡಾ : ಮೋಹನ್ ಪಿ . ಕಾಲೇಕರ್, ಹಿರಿಯ ತಜ್ಞರು ಮತ್ತು 
ಉಪ ಮುಖ್ಯ ವೈದ್ಯಾಧಿಕಾರಿ , ಎಂ . ಜಿ. ಎಂ . ಆಸ್ಪತ್ರೆ, ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇವರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಲು ಕ್ರಮ 
ಕೈಗೊಳ್ಳುವಂತೆ ಕೋರಿದ ಪ್ರಯುಕ್ತ ಈ ಬಗ್ಗೆ ಪರಿಶೀಲಿಸಿ ಮೇಲೆ ( 4)ರಲ್ಲಿ ಓದಲಾದ ಸರ್ಕಾರದ ಆದೇಶದ ರೀತ್ಯಾ ಡಾ : ಮೋಹನ್ ಪಿ . ಕಾಲೇಕರ್, 
ಹಿರಿಯ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ , ಎಂ . ಜಿ. ಎಂ . ಆಸ್ಪತ್ರೆ, ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇವರ ವಿರುದ್ಧ ದಾಖಲಾದ ಕ್ರಿಮಿನಲ್ 
ಮೊಕದ್ದಮೆಗೆ ಸಂಬಂಧಿಸಿದಂತೆ ಮತ್ತು ಇವರ ವಿರುದ್ಧ ನ್ಯಾಯಾಲಯದಲ್ಲಿ ಚಾರ್ಜ್‌ಶೀಟ್‌ನ್ನು ಹಾಕಿರುವ ಪ್ರಯುಕ್ತ ಇವರ ವಿರುದ್ಧ ಶಿಸ್ತು 
ಕ್ರಮ /ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇರಿಸಿ ಇವರನ್ನು ಸರ್ಕಾರಿ ಸೇವೆಯಿಂದ ಅಮಾನತ್ತು ಗೊಳಿಸಲಾಗಿತ್ತು. ತಮ್ಮ ಅಮಾನತ್ತಿನ ಆದೇಶವನ್ನು ಪ್ರಶ್ನಿಸಿ 
ಮೇಲೆ ಕ್ರಮ ಸಂಖ್ಯೆ :(5) ರಲ್ಲಿ ಓದಲಾದಂತೆ ಡಾ : ಮೋಹನ್ ಪಿ . ಕಾಲೇಕರ್, ಇವರು ತಮ್ಮ ಅಮಾನತ್ತನ್ನು ವಿಖಂಡನಗೊಳಿಸುವ ಬಗ್ಗೆ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ: 1051/2011ರಲ್ಲಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. ಸದರಿ ಪ್ರಕರಣವನ್ನು ಗೌ :ಕರ್ನಾಟಕ ಆಡಳಿತ 
ನ್ಯಾಯ ಮಂಡಳಿಯು ದಿನಾಂಕ: 04 - 08 - 2011ರಂದು ವಿಚಾರಣೆಗೆ ಒಳಪಡಿಸಿ , ಈ ಕೆಳಕಂಡಂತೆ ತೀರ್ಪು ನೀಡಿರುತ್ತದೆ. 

The Applicant in the present application who is a Senior Specialist and Deputy ChiefMedical Officer 
of MGM Hopital, Nippani in Belgaum District is seeking quashing of the suspension order bearing No. Aakuka 
170 MSA 2010 dated : 28 -01 -2011 (Annexure -A2) The suspension is on the charge that the Applicant had 
committed offence under Section 13 (2 ) read with Section 13 ( 1) of the Prevention of Corruption Act and Section 
120B , 409, 420 , 468 and 471 of IPC . It is also stated that charge sheet has already been placed by the CBI. 
Bangalore , against the Applicant in the Court . 

The learned Counsel for the Applicant submits that already six months have elapsed from the date of 
suspension and as per rules, this requires review of suspension . 

In view of this submission , after hearing Sri N . B . Patil, Learned Government Pleader, the application 
is disposed of without expressing any opinion on merits of the case , but directing the Respondent to consider 
the plea of the Applicant to review the order of suspension . Decision in that regard shall be taken within two 
months from today and communicated to the Applicant. 


೧೦೨೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


M 


ಮೇಲೆ ( 6) ರಲ್ಲಿ ಓದಲಾದ ಮನವಿ ಪತ್ರದಲ್ಲಿ ಡಾ : ಮೋಹನ್ ಪಿ . ಕಾಲೇಕರ ಅವರು ಸರ್ಕಾರ ತಮ್ಮನ್ನು ಅಮಾನತ್ತುಗೊಳಿಸಿರುವ ಮೇಲೆ 
(1) ರಲ್ಲಿ ಓದಲಾದ ದಿನಾಂಕ: 28 - 01 -2011ರ ಸರ್ಕಾರದ ಆದೇಶವನ್ನು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ 
ಸಂಖ್ಯೆ:1051/2011ರ ಮೇಲೆ ದಿನಾಂಕ: 04 -08 - 2011ರಂದು ತೀರ್ಪು ನೀಡಿ ರದ್ದುಗೊಳಿಸಿರುವುದರಿಂದ ತಮ್ಮ ಅಮಾನತ್ತನ್ನು ವಿಖಂಡನಗೊಳಿಸಿ 
ಸರ್ಕಾರಿ ಸೇವೆಯಲ್ಲಿ ಪುನರ್ ನೇಮಕ ಮಾಡಿ ಸ್ಥಳ ನಿಯುಕ್ತಿಗೊಳಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. ಡಾ :ಮೋಹನ್ ಪಿ .ಕಾಲೇಕರ್ ಅವರ 
ಅಮಾನತ್ತಿನ ಆದೇಶವನ್ನು ವಿಖಂಡನಗೊಳಿಸಿ ಸರ್ಕಾರಿ ಸೇವೆಗೆ ಮರು ನೇಮಿಸುವ ಬಗ್ಗೆ ಅಭಿಪ್ರಾಯ ನೀಡುವಂತೆ ಡೆಪ್ಯೂಟಿ ಇನ್‌ಸ್ಪೆಕ್ಟರ್ ಜನರಲ್ 

ಸಿಬಿಐ , ಬೆಂಗಳೂರು ಅವರನ್ನು ಕೋರಲಾಗಿತ್ತು. ಡಾ :ಮೋಹನ್ ಪಿ.ಕಾಲೇಕರ್‌ ಅವರು ವಿಶೇಷ ನ್ಯಾಯಾಲಯ , ಧಾರವಾಡ ಇಲ್ಲಿ 
ಅಧಿವಿಚಾರಣೆ ಎದುರಿಸುತ್ತಿರುವುದರಿಂದ ಹಾಗೂ ದೋಷಾರೋಪಣಾ ಪಟ್ಟಿಯಲ್ಲಿ ತಿಳಿಸಿರುವ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಅವರ ಸ್ವಂತ 
ಸಿಬ್ಬಂದಿಯಾಗಿರುವುದರಿಂದ ಇವರ ಅಮಾನತ್ತನ್ನು ರದ್ದುಗೊಳಿಸಿದರೆ ಅವರೂ ಸಹ ಅಪರಾಧಿ ವ್ಯಕ್ತಿಗಳೊಂದಿಗೆ ಜೊತೆಗೂಡಿ ಸಾಕ್ಷಿಗಳ ಮೇಲೆ ಪ್ರಭಾವ 
ಬೀರುವ ಸಾಧ್ಯತೆ ಇರುವುದರಿಂದ ಇವರ ಅಮಾನತ್ತನ್ನು ಮುಂದುವರೆಸಬೇಕೆಂದು ಮೇಲೆ (7) ರಲ್ಲಿ ಓದಲಾದ ಪತ್ರದಲ್ಲಿ ಡೆಪ್ಯುಟಿ ಇನ್‌ಸೆಕ್ಟರ್ ಜನರಲ್ 
ಆಫ್ ಪೊಲೀಸ್, ಸಿಬಿಐ , ಎಸಿಬಿ, ಬೆಂಗಳೂರು ಅವರು ಸರ್ಕಾರಕ್ಕೆ ವರದಿ ಮಾಡಿದ್ದಾರೆ. 

ಮೇಲೆ (8) ರಲ್ಲಿ ಓದಲಾದ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿ ದೀರ್ಘಕಾಲದಿಂದ ಅಮಾನತ್ತಿನಲ್ಲಿ ಮುಂದುವರೆದ ಸರ್ಕಾರಿ ನೌಕರರ 
ಪ್ರಕರಣಗಳನ್ನು ಪರಿಶೀಲಿಸುವ ಬಗ್ಗೆ ನಿರ್ದೇಶನ ನೀಡಿದೆ . ಅದರಲ್ಲಿ ಅಮಾನತ್ತನ್ನು ಪರಿಶೀಲಿಸುವ ಸಮಯದಲ್ಲಿ ಅಧಿಕೃತ ಜ್ಞಾಪನದ ಉಧೃತ ಭಾಗದಲ್ಲಿ 
ಈ ಕೆಳಕಂಡಂತೆ ನಿರ್ದೇಶಿಸಿದೆ. 

While taking a decision on this issue , the concerned authorities were also required to examine whether there 
was any likelihood of the Government servants tampering with any evidence or influencing any witness if he 
was so reinstated . The seriousness of the charge against the Government Servant in the criminal or 
disciplinary case was also required to be taken into account. 

ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 1051/2011ರಲ್ಲಿ ದಿನಾಂಕ : 04 - 08 - 2011ರಂದು ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ 
ಡೆಪ್ಯೂಟಿ ಇನ್‌ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿಬಿಐ, ಬೆಂಗಳೂರು ಇವರ ಅಭಿಪ್ರಾಯ ಹಾಗೂ ಮೇಲೆ ( 7)ರಲ್ಲಿ ಓದಲಾದ ಸರ್ಕಾರದ ಅಧಿಕೃತ 
ಜ್ಞಾಪನ ದಿನಾಂಕ: 17 -12 -1981ರಲ್ಲಿ ನೀಡಿರುವ ನಿರ್ದೇಶನದ ಹಿನ್ನೆಲೆಯಲ್ಲಿ ಡಾ :ಮೋಹನ್ ಪಿ . ಕಾಲೇಕರ್, ಹಿರಿಯ ತಜ್ಞರು ಮತ್ತು ಉಪಮುಖ್ಯ 
ವೈದ್ಯಾಧಿಕಾರಿ, ಎಂ . ಜಿ . ಎಂ . ಆಸ್ಪತ್ರೆ, ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇವರ ಅಮಾನತ್ತನ್ನು ವಿಖಂಡನಗೊಳಿಸುವ ಬಗ್ಗೆ ಪರಿಶೀಲಿಸಿದೆ. ಡಾ :ಮೊಹನ್ 
ಪಿ. ಕಾಲೇಕರ್ ಇವರು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಮತ್ತು ಇವರ ವಿರುದ್ದದ ಆಪಾದನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ 
ವಿಶೇಷ ನ್ಯಾಯಾಲಯ , ಧಾರವಾಡ ಇಲ್ಲಿ ವಿಚಾರಣೆ ಮುಂದುವರೆದಿರುವುದರಿಂದ ಸದರಿಯವರು ತಮ್ಮೊಂದಿಗೆ ಎಸಗಿರುವ ಆಪಾದಿತರುಗಳೊಂದಿಗೆ 
ಪ್ರಕರಣದ ಬಗ್ಗೆ ಚರ್ಚಿಸುವ ಸಾಧ್ಯತೆಗಳು ಮತ್ತು ಸಾಕ್ಷಿದಾರರುಗಳ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆಗಳು ಇರುವುದಾಗಿ ಡೆಪ್ಯೂಟಿ ಇನ್‌ಸ್ಪೆಕ್ಟರ್‌ 
ಜನರಲ್ ಆಫ್ ಪೊಲೀಸ್, ಸಿಬಿಐ , ಬೆಂಗಳೂರು ಇವರು ಅಭಿಪ್ರಾಯ ಪಟ್ಟಿರುವ ಹಿನ್ನೆಲೆಯಲ್ಲಿ ಸದರಿ ವೈದ್ಯಾಧಿಕಾರಿಯವರ ಅಮಾನತ್ತನ್ನು 
ಮುಂದುವರೆಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 170 ಎಂಎಸ್ಎ 2010 ಬೆಂಗಳೂರು, ದಿನಾಂಕ: 11 - 01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಡಾ :ಮೋಹನ್ ಪಿ.ಕಾಲೇಕರ್, ಹಿರಿಯ ತಜ್ಞರು ಮತ್ತು ಉಪ ಮುಖ್ಯ ವೈದ್ಯಾಧಿಕಾರಿ, 
ಎಂ .ಜಿ. ಎಂ . ಆಸ್ಪತ್ರೆ, ನಿಪ್ಪಾಣಿ, ಬೆಳಗಾವಿ ಜಿಲ್ಲೆ ಇವರ ಅಮಾನತ್ತು ವಿಖಂಡನಗೊಳಿಸುವ ಕುರಿತು ಸರ್ಕಾರವು ಪರಿಶೀಲಿಸಿದೆ ಹಾಗೂ ಇವರನ್ನು 
ಅಮಾನತ್ತಿನಲ್ಲಿ ಮುಂದುವರೆಸಲು ತೀರ್ಮಾನಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಎಫ್. ಹುಬ್ಬಳ್ಳಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್: 765 

ಅರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಕಾರ್ಮಿಕ ಸಚಿವಾಲಯ 
ವಿಷಯ : ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಕಟ್ಟಡ ನಿರ್ಮಾಣದ 

ಕೊಡುಗೆದಾರರಾದ ಶ್ರೀ ದಲೈಲಾಮರವರ ಹೆಸರನ್ನು ಇಡಲು ಮಂಜೂರಾತಿಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : ಉದ್ಯೋಗ ಮತ್ತು ತರಬೇತಿ ಇಲಾಖೆರವರ ಪತ್ರ ಸಂಖ್ಯೆ: ಉತಇ/ತ /ಕಟ್ಟಡ/ವಿವ 

13 / 2005 - 06 , ದಿನಾಂಕ: 20/ 09 / 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರು ತಮ್ಮ ಪತ್ರದಲ್ಲಿ 2006 - 07ನೇ ಸಾಲಿನಲ್ಲಿ ಪ್ರಾರಂಭಿಸಲಾದ 
ಮುಂಡಗೋಡ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡ ನಿರ್ಮಾಣದ ಸಲುವಾಗಿ ಬೌದ್ಧ ಗುರುಗಳಾದ ಪೂಜ್ಯ ದಲೈಲಾಮ ರವರು ರೂ . 100 .00 
ಲಕ್ಷಗಳನ್ನು ಅವರ ಸಂತ್ರಸ್ತರ ನಿಧಿಯಿಂದ ದೇಣಿಗೆಯಾಗಿ ನೀಡಿದ್ದು, ಅದರಂತೆ ಕಟ್ಟಡ ನಿರ್ಮಾಣಗೊಂಡು ಸಂಸ್ಥೆಯು ಸದರಿ ಕಟ್ಟಡದಲ್ಲಿ 
ಕಾರ್ಯನಿರ್ವಹಿಸುತ್ತಿರುತ್ತದೆ ಎಂದು ಆದ್ದರಿಂದ ನಾಗರೀಕರು ಹಾಗೂ ವಿದ್ಯಾರ್ಥಿಗಳ ಅಪೇಕ್ಷೆಯಂತೆ ಸದರಿ ಸಂಸ್ಥೆಗೆ ದಲೈಲಾಮರವರ ಸರ್ಕಾರಿ 
ಕೈಗಾರಿಕಾ ತರಬೇತಿ ಸಂಸ್ಥೆಯೆಂದು ನಾಮಕರಣ ಮಾಡಲು ಸರ್ಕಾರದ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನಂತೆ ಆದೇಶಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೨೫ 


ಸರ್ಕಾರದ ಆದೇಶ ಸಂಖ್ಯೆ : ಕಾಇ 238 ಇಟಿಐ 2011 ಬೆಂಗಳೂರು, ದಿನಾಂಕ: 25 - 02 - 2011 
ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಮಾನ್ಯ ದಲೈಲಾಮ ರವರು ರೂ . 
100 .00 ಲಕ್ಷಗಳನ್ನು ದಾನವಾಗಿ ನೀಡಿರುವ ಕಾರಣ ಸದರಿ ಸಂಸ್ಥೆಗೆ “ಶ್ರೀ ದಲೈಲಾಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ” ಎಂಬುದಾಗಿ ಹೆಸರನ್ನು 
ಇಡಲು ಸರ್ಕಾರದ ಮಂಜೂರಾತಿಯನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ನೀಡಲಾಗಿದೆ. 

* ಸದರಿ ಸಂಸ್ಥೆಗೆ ಇಡಲಾಗುವ ಹೆಸರು ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡಕ್ಕೆ ಮಾತ್ರ ಅನ್ವಯವಾಗುವುದೇ ವಿನ: ಉಳಿದ ಎಲ್ಲಾ ಪೂರ್ಣ 
ಹಕ್ಕು ಸರ್ಕಾರಕ್ಕೆ ಸೇರಿದ್ದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಎಸ್ . ವಿಶ್ವನಾಥಪ್ಪ 

ಪೀಠಾಧಿಕಾರಿ , 

ಕಾರ್ಮಿಕ ಇಲಾಖೆ, 
ಪಿ . ಆರ್ : 766 

(ಉದ್ಯೋಗ ಮತ್ತು ತರಬೇತಿ) 

ಒಳಾಡಳಿತ ಸಚಿವಾಲಯ 
ವಿಷಯ : ಹೂವಿನ ಹಡಗಲಿ/ ಮೀನಹಳ್ಳಿಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ತರಬೇತಿ ಕೇಂದ್ರ ನಿರ್ಮಾಣಕ್ಕಾಗಿ 

ಅನುಮೋದಿಸಿದ ಅನುದಾನದಲ್ಲಿ ರೂ . 5.00 ಕೋಟಿ ಅನುದಾನವನ್ನು ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಹೋಬಳಿ 
ಹೊಸಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ ಕೆ.ಎಸ್. ಆರ್. ಪಿ . ತರಬೇತಿ ಶಾಲೆಗೆ ತಿರುವ ( divert) ಮಾಡುವ 

ಕುರಿತು. 
ಓದಲಾಗಿದೆ : ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ : 26 / ಬಿ6ಸಿ / 2011 - 12 , ದಿನಾಂಕ 

25 - 11 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 25 - 11- 2011ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ, ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 88 ಪಿಬಿಎಲ್ 2007, ದಿನಾಂಕ 01 -02 -2008ರಲ್ಲಿ ಹೂವಿನ ಹಡಗಲಿಯಲ್ಲಿ ಸಶಸ್ತ್ರ ಮೀಸಲು ಪಡೆ 
ತರಬೇತಿ ಕೇಂದ್ರವನ್ನು ರೂ . 16.4 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಣ ಮಾಡಲು ತಯಾರಿಸಿದ ನಕ್ಷೆ ಮತ್ತು ಅಂದಾಜು ಪಟ್ಟಿಗೆ ಸರ್ಕಾರದ 
ಅನುಮೋದನೆ ನೀಡಲಾಗಿರುತ್ತದೆ. 2007 - 08 ಮತ್ತು 2008 - 09ನೇ ಸಾಲಿನ ಆಯವ್ಯಯದಲ್ಲಿ ಈ ಉದ್ದೇಶಕ್ಕಾಗಿ ಒದಗಿಸಿ ಬಿಡುಗಡೆ ಮಾಡಿದ ಒಟ್ಟು 
ರೂ . 6.00 ಕೋಟಿಗಳ ಅನುದಾನವನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ ಸಂಸ್ಥೆಯಲ್ಲಿ ಠೇವಣಿ ಇಡಲಾಗಿರುತ್ತದೆ. 

ನಂತರ ಸರ್ಕಾರಿ ಆದೇಶ ಸಂಖ್ಯೆಯ : ಹೆಚ್‌ಡಿ 86 ಪಿಬಿಎಲ್ 2008 ದಿನಾಂಕ 20 - 06 - 2009ರಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ 

ಪಿಸಲು ಉದ್ದೇಶಿಸಲಾಗಿದ್ದ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆಯನ್ನು ಬಳ್ಳಾರಿ ತಾಲ್ಲೂಕು ಮೀನಹಳ್ಳಿ ( ಹಗರಿ) ಗೆ ಸ್ಥಳಾಂತರಿಸಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ ಹಾಗೂ ಹೂವಿನ ಹಡಗಲಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿರುವ ರೂ 6.00 ಕೋಟಿಗಳ 
ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಕೈಗೆತ್ತಿಕೊಳ್ಳಲು ಅನುಮೋದನೆ ನೀಡಿರುತ್ತದೆ. 

ತರುವಾಯ ಪೊಲೀಸ್ ಮಹಾ ನಿರ್ದೇಶಕರು (ತರಬೇತಿ) ಇವರು ಮೀನಹಳ್ಳಿ ( ಹಗರಿ) ಇಲ್ಲಿ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆಯ 
ನಿರ್ಮಾಣವನ್ನು ಅನುಮೋದಿತ ರೂ . 16.4 ಕೋಟಿಗಿಂತ ರೂ 70.00 ಕೋಟಿ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಪ್ರಸ್ತಾವನೆಯನ್ನು ಕಳುಹಿಸಿದ್ದು, 
ಈ ಮಧ್ಯೆ ಸಂಬಂಧವಿಲ್ಲದ ಮತ್ತೊಂದು ವಿಷಯದಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು (ಕೆ.ಎಸ್. ಆರ್. ಪಿ.) ಬೆಂಗಳೂರು ಇವರು ತಮ್ಮ 
ದಿನಾಂಕ 23 - 07 -2011ರ ಪತ್ರದಲ್ಲಿ ಕೋರಿದಂತೆ ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 120 ಪಿಓಪಿ 2007, ದಿನಾಂಕ 12 - 08 - 2008ರಲ್ಲಿ 
ಬೆಂಗಳೂರಿನಲ್ಲಿನ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯನ್ನು ಕೊಪ್ಪಳ ತಾಲ್ಲೂಕಿನ ಮುನಿರಾಬಾದ್ ಹೋಬಳಿ, ಹೊಸಹಳ್ಳಿ ಗ್ರಾಮಕ್ಕೆ ಸ್ಥಳಾಂತರಿಸಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಿದ್ದು , ಸದರಿ ಜಾಗದಲ್ಲಿ ಆಡಳಿತಾತ್ಮಕ ಕಚೇರಿ, ಆರ್ಮರಿ, ಎಂ. ಟಿ. ಗ್ಯಾರೇಜ್, ಸ್ಟೋರ್, ಲೆಕ್ಟರ್‌ ಹಾಲ್, 
ವೆಲ್‌ಫೇರ್ ಸೆಂಟರ್, ಅಬ್ಟಕಲ್ಸ್ ಮುಂತಾದ ನಿರ್ಮಾಣಕ್ಕಾಗಿ 12ನೇ ಹಣಕಾಸು ಆಯೋಗದಡಿಯಲ್ಲಿ ರೂ . 3.00 ಕೋಟಿನೀಡಿರುತ್ತಾರೆ. ಕರ್ನಾಟಕ 
ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ, ಬೆಂಗಳೂರು ಇವರು ತಯಾರಿಸಿದ ಅಂದಾಜಿನ ಪ್ರಕಾರ ಒಟ್ಟು ಅಂದಾಜು ವೆಚ್ಚವು ರೂ . 
13,74,00,626 / - ಗಳಾಗುವುದರಿಂದ ಹೆಚ್ಚುವರಿಯಾಗಿ ರೂ . 10 ,74 ,00,626 /- ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಹೂವಿನ ಹಡಗಲಿ/ ಮೀನಹಳ್ಳಿಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ತರಬೇತಿ ಕೇಂದ್ರ ನಿರ್ಮಾಣಕ್ಕಾಗಿ ಅನುಮೋದಿಸಿದ ಅನುದಾನವನ್ನು 
ಮುನಿರಾಬಾದ್‌ನಲ್ಲಿ ನಿರ್ಮಿಸಲಾಗುತ್ತಿರುವ ಕೆ.ಎಸ್. ಆರ್. ಪಿ . ತರಬೇತಿ ಶಾಲೆಗೆ ತಿರುವು (divert) ಮಾಡುವ ಕುರಿತು ದಿನಾಂಕ 19 - 10 - 2011ರಂದು 
ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ) ಮತ್ತು ಕಾರ್ಯಪಾಲಕ ಅಭಿಯಂತರರು, ಕರ್ನಾಟಕ 
ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ, ದಾವಣಗೆರೆ ಇವರ ಉಪಸ್ಥಿತಿಯಲ್ಲಿ ಚರ್ಚಿಸಿದ ಸಮಯದಲ್ಲಿ ಆರಂಭದಲ್ಲಿ ಹೂವಿನ 
ಹಡಗಲಿಯಲ್ಲಿನ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಗೆ ತರಬೇತಿ ಕೇಂದ್ರದ ನಿರ್ಮಾಣದ ಯೋಜನೆಯ ಅಂದಾಜು, ಇತ್ಯಾದಿ ತಯಾರಿಸಲಾದ ರೂ . 
16 .4 ಕೋಟಿ ವೆಚ್ಚದಲ್ಲಿ , ಬಜೆಟ್ ಹಂಚಿಕೆ ಮಾಡಲು ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದ್ದು, ಕೆಲಸದ ಕಾಮಗಾರಿ ಪ್ರಾರಂಭಿಸುವ 
ಹಂತದಲ್ಲಿದ್ದ ಸಮಯದಲ್ಲಿ ಬಳ್ಳಾರಿ ಜಿಲ್ಲೆಗೆ ಸ್ಥಳಾಂತರಿಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ 
ತರಬೇತಿ ಕೇಂದ್ರವನ್ನು ಮೀನಹಳ್ಳಿ ( ಹಗರಿ) ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ. ಆದ್ದರಿಂದ ಹಂಚಿಕೆಯಾದ ರೂ . 16.4 ಕೋಟಿ ಅನುದಾನವು ವೆಚ್ಚವಾಗದೇ 
ಉಳಿದಿದ್ದು, ರೂ . 6. 00 ಕೋಟಿಗಳನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲು 86. 16 ಎಕರೆ 
ಜಾಗವನ್ನು ಮೀನಹಳ್ಳಿ ಗ್ರಾಮದಲ್ಲಿ ಹಂಚಿಕೆಯಾಗಿರುತ್ತದೆ. ಇದು ಬಳ್ಳಾರಿಯಿಂದ ಸುಮಾರು 16 ಕಿ. ಮೀ . ದೂರದಲ್ಲಿರುವುದರಿಂದ ಸದರಿ ಸ್ಥಳದಲ್ಲಿ 
ತರಬೇತಿ ಕೇಂದ್ರದ ಕಟ್ಟಡವನ್ನು ನಿರ್ಮಿಸಲು ಯೋಗ್ಯವಲ್ಲವೆಂದು ಕಂಡುಬಂದಿರುತ್ತದೆ. ಅಡಿಪಾಯದ ಆಳ ಬಿಂದು, ಸುತ್ತಮುತ್ತಲ ಪ್ರದೇಶವನ್ನು 


೧೦೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಹಾವೇರಿ ನದಿ ನೀರಿನ inundation ನಿಂದ ಮತ್ತು ಕಾಮಗಾರಿಯನ್ನು ಒತ್ತಡದಿಂದ ಪ್ರಾರಂಭಿಸಲಾಗಿರುತ್ತದೆ. ಅದು ಅಲ್ಲಿ ನಿರ್ಮಿಸಲು ಕಟ್ಟಾಜ್ಞೆ 
( mandate) ಇದ್ದ ಪ್ರಯುಕ್ತ ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತವು ಸದರಿ ಜಾಗಕ್ಕೆ ಸರಿಹೊಂದುವ ವಿನ್ಯಾಸವನ್ನು 
ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರು ಇಲ್ಲಿನ ನುರಿತ ಪ್ರಾಧ್ಯಾಪಕರ ಸಲಹೆ ಪಡೆದು ಅವರ ಸೂಚನೆ ಮೇರೆಗೆ ವಿಶೇಷ ಅಡಿಪಾಯ 
ಹಾಕಲಾಗಿರುವುದರಿಂದ ಅಧಿಕ ವೆಚ್ಚವಾಗಿರುತ್ತದೆ. ಈ ಚಿಕಿತ್ಸೆಯೊಂದಿಗೆ ನಿಗಮವು ನಾಲ್ಕು ಕಟ್ಟಡಗಳ ಕಾಮಗರಿಯನ್ನು ಪ್ರಾರಂಭಿಸಿದೆ ಎರಡು 
ಡಿವೈಎಸ್‌ಪಿ ವಸತಿ ಗೃಹ, ಒಂದು ಪ್ರಾಂಶುಪಾಲರ ವಸತಿ ಗೃಹ ಹಾಗೂ ಆಡಳಿತ ಕಛೇರಿ ಕಟ್ಟಡವನ್ನು ರೂ . 4 .8 ಕೋಟಿಗಳ ಅಂದಾಜು ವೆಚ್ಚ 
ನಿರ್ಮಿಸಲಾಗುತ್ತಿದೆ. ಈ ನಾಲ್ಕು ಕಾಮಗಾರಿಗಳು ಚಾವಣಿ/ ಹಾಸುಗಲ್ಲು ಮಟ್ಟಕ್ಕೆ ಬಂದಿದ್ದು, ಇಲ್ಲಿಯವರೆಗೆ ರೂ . 2.2 ಕೋಟಿಗಳನ್ನು ಖರ್ಚು 
ಮಾಡಲಾಗಿದೆ. ಈ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ, ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ) ಇವರು ಸಲ್ಲಿಸಿರುವ ಪರಿಷ್ಕೃತ ಅಂದಾಜಿನಂತೆ 
ಮೀನಹಳ್ಳಿಯಲ್ಲಿ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆಯ ಕಟ್ಟಡದ ನಿರ್ಮಾಣವನ್ನು ಅನುಮೋದಿತ ರೂ . 16.4 ಕೋಟಿಗಳಿಗೆ ಬದಲಾಗಿ ರೂ . 70.00 
ಕೋಟಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಂಡಲ್ಲಿ ಅಡಿಪಾಯಕ್ಕೆ ವಿಶೇಷ ಚಿಕಿತ್ಸೆ ನೀಡಬೇಕಾಗಿದ್ದು, ಇದರಿಂದ ಒಟ್ಟು ಅಂದಾಜು ವೆಚ್ಚವು ಇನ್ನೂ 
ದುಬಾರಿಯಾಗುವುದು ಗಮನಕ್ಕೆ ಬರುತ್ತದೆ . ಎರಡನೆಯದಾಗಿ ಜಾಗವು ಸೂಕ್ತವಾಗಿರುವುದಿಲ್ಲ ಅಲ್ಲದೆ ನೈಟ್ ಮತ್ತು ಬಳ್ಳಾರಿ ನಗರ ನಡುವಿನ ಅಂತರವು 
ತೊಂದರೆದಾಯಕವಾಗಿರುವುದು ಮತ್ತೊಂದು ಅಂಶವಾಗಿರುತ್ತದೆ. ಆದ್ದರಿಂದ ಪೊಲೀಸ್ ಸಿಬ್ಬಂದಿ ( ವಿಶೇಷವಾಗಿ ತರಬೇತಿ ವಿಭಾಗದಿಂದ) ಸಶಸ್ತ್ರ 
ಪೊಲೀಸ್ ತರಬೇತಿ ಕೇಂದ್ರವನ್ನು ಮೀನಹಳ್ಳಿಯಿಂದ ಸ್ಥಳಾಂತರಿಸತಕ್ಕದೆಂಬ ತೀರ್ಮಾನಕ್ಕೆ ಬಂದಿರುತ್ತದೆ. ಮುಂದುವರೆದು ಈಗಾಗಲೇ ಹೂವಿನ 
ಹಡಗಲಿಗೆ ಅನುಮೋದನೆ ನೀಡಿದ ರೂ . 16 .4 ಕೋಟಿಗಳಿಗೆ ಮೀರಿ ರೂ . 70.00 ಕೋಟಿಗಳ ಇನ್ನೂ ಹೆಚ್ಚಿನ ಆರ್ಥಿಕ ವಿತರಣೆಗೆ ಆರ್ಥಿಕ 
ಇಲಾಖೆಯು ಅನುಮೋದನೆ ನೀಡಿರುವುದಿಲ್ಲ. ಆದ್ದರಿಂದ ತೊಂದರೆದಾಯಕವಾಗಿರುವ ಜಾಗದಲ್ಲಿ ಹೆಚ್ಚು ಹಣ ವೆಚ್ಚ ಮಾಡುವುದರ ಬದಲು ಬೇರೆ 
ಸ್ಥಳಕ್ಕೆ ಸ್ಥಳಾಂತರಿಸುವುದು ಅಪೇಕ್ಷಣೀಯವೆಂದು ಪರಿಗಣಿಸಲಾಗಿದೆ. ಇದೇ ರೀತಿ ಮುನಿರಾಬಾದ್‌ನಲ್ಲಿರುವ ಕೆ.ಎಸ್ 
ಕಟ್ಟಡದ ಕಾಮಗಾರಿಯು ನಿಧಿಗಳ ಕೊರತೆಯಿಂದ ಅಪೂರ್ಣವಾಗಿರುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಮುನಿರಾಬಾದ್‌ನಲ್ಲಿ ನಿರ್ಮಾಣದ 
ಮುಂದುವರಿದ ಹಂತದಲ್ಲಿರುವ ಕಟ್ಟಡಗಳನ್ನು ಪೂರ್ಣಗೊಳಿಸಲು ಮೀನಹಳ್ಳಿಗೆ ಅನುಮೋದಿಸಿರುವ ಅನುದಾನದಲ್ಲಿ ಉಳಿದಿರುವ ಅನುದಾನವನ್ನು 
ಬೇರೆ ಕಡೆಗೆ ತಿರುಗಿಸಲು ( divert) ತೀರ್ಮಾನ ತೆಗೆದುಕೊಂಡಿರುತ್ತದೆ ಮತ್ತು 13ನೇ ಆರ್ಥಿಕ ಆಯೋಗದ ನಿಧಿಯಡಿಯಲ್ಲಿ ಬೆಂಗಳೂರಿನಲ್ಲಿ ಸಶಸ್ತ್ರ 
ಮೀಸಲು ತರಬೇತಿ ಕೇಂದ್ರದ ಕಾಮಗಾರಿಗೆ ಅನುಮೋದನೆಗೊಂಡಿರುವ ಕಾರಣ ಮತ್ತೊಂದು ಸಶಸ್ತ್ರ ಮೀಸಲು ತರಬೇತಿ ಕೇಂದ್ರದ ಕಾಮಗಾರಿ 
ಕಟ್ಟಡವನ್ನು ನಿರ್ಮಿಸದಿರಲು ತೀರ್ಮಾನ ತೆಗೆದುಕೊಂಡಿರುತ್ತದೆ. 

ಆದ್ದರಿಂದ ಅನುಮೋದನೆಗೊಂಡಿರುವ ರೂ . 16.4 ಕೋಟಿಗಳ ಪೈಕಿ ಇಂದಿನ ತನಕ ಮೀನಹಳ್ಳಿಯಲ್ಲಿ ನಾಲ್ಕು ಕಾಮಗಾರಿಗಳ ಕಟ್ಟಡಗಳ 
ನಿರ್ಮಾಣಕ್ಕೆ ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತವು ಮಾಡಿರುವ ವೆಚ್ಚವು ರೂ . 2.2 ಕೋಟಿಗಳಾಗಿರುತ್ತದೆ. ಟೆಂಡರ್‌ನಲ್ಲಿ 
ಹೂಡಲಾದ ಅಂದಾಜು ಮೊತ್ತವು ಒಟ್ಟು ರೂ . 4.8 ಕೋಟಿಯಾಗಿರುತ್ತದೆ. ಆದ್ದರಿಂದ ಈ ನಾಲ್ಕು ಕಾಮಗಾರಿಗಳ ಅನುಮೋದಿತ ಅಂದಾಜಿನಂತೆ 
ಪೂರ್ಣಗೊಳಿಸಲು ಹಾಗೂ ಅವುಗಳನ್ನು ಇತರೆ ಉದ್ದೇಶಕ್ಕಾಗಿ ಸೂಕ್ತತೆ ಮಾಡಿ ಮುಂದೆ ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿರುತ್ತದೆ. ಸಶಸ್ತ್ರ ಮೀಸಲು 
ಪೊಲೀಸ್ ತರಬೇತಿ ಕೇಂದ್ರ ನಿರ್ಮಾಣಕ್ಕೆ ಹಂಚಿಕೆಯಾಗಿರುವ ರೂ . 16.4 ಕೋಟಿಗಳ ಪೈಕಿ ರೂ . 4.8 ಕೋಟಿಗಳನ್ನು ವೆಚ್ಚಮಾಡಿದ ಪಕ್ಷದಲ್ಲಿ ರೂ . 
11.60 ಕೋಟಿಗಳ ಉಳಿತಾಯಕ್ಕೆ ಕಾರಣವಾಗುತ್ತದೆ. ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ) ಮತ್ತು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, 
ಕೆ.ಎಸ್.ಆರ್. ಪಿ. ಇವರುಗಳು ಕೋರಿದಂತೆ ಈ ಉಳಿತಾಯದಲ್ಲಿ ರೂ . 5.00 ಕೋಟಿಗಳ ಅನುದಾನವನ್ನು ಮುನಿರಾಬಾದ್‌ನಲ್ಲಿ ನಿರ್ಮಿಸುತ್ತಿರುವ 
ಅಪೂರ್ಣ ಕಟ್ಟಡ ಕಾಮಗಾರಿಗಳನ್ನು ಪೂರ್ಣ ಮಾಡಲು ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿರುತ್ತದೆ. ಆದಾಗ್ಯೂ ಮುನಿರಾಬಾದ್‌ನಲ್ಲಿ 
ನಿರ್ಮಿಸಲಾಗುತ್ತಿರುವ ಕಾಮಗಾರಿಗಳ ಸ್ವತಂತ್ರ ಸಮಾಲೋಚಕರಿಂದ ಪರಿಶೀಲನೆ ಮಾಡತಕ್ಕದ್ದು. ಅಂತಯೇ ಮೀನಹಳ್ಳಿ ( ಹಗರಿ) ಇಲ್ಲಿ 
ಪೂರ್ಣಗೊಳಿಸಲು ಉದ್ದೇಶಿಸಿರುವ ನಾಲ್ಕು ಕಾಮಗಾರಿಗಳ ಕಟ್ಟಡಗಳನ್ನು ಸರ್ಕಾರಿ ಕಾಲೇಜು, ಊಟದ ವಸತಿ ನಿಲಯ , ಶಾಲೆಯ ಕಟ್ಟಡ ಅಥವಾ 
ಇನ್ಯಾವುದೇ ಉದ್ದೇಶಕ್ಕಾಗಿ ಬಳಸುವ ಬಗ್ಗೆ ಅನ್ವೇಷನೆ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಈ ಕೆಳಕಂಡಂತೆ ಅದೇಶ ಹೊರಡಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 66 ಪಿಬಿಎಲ್ 2011 , ಬೆಂಗಳೂರು, ದಿನಾಂಕ 03 - 03 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ (1) ಮೀನಹಳ್ಳಿ / ಹಗರಿ ಇಲ್ಲಿ ಅಪೂರ್ಣಗೊಂಡಿರುವ ನಾಲ್ಕು ಕಾಮಗಾರಿಗಳನ್ನು 
ಅನುಮೋದಿತ ಅಂದಾಜು ವೆಚ್ಚ ರೂ . 4.8 ಕೋಟಿಗಳ ವೆಚ್ಚದಲ್ಲಿ ಪೂರ್ಣಗೊಳಿಸಲು ಮತ್ತು ಉದ್ದೇಶಿಸಿದ ನಾಲ್ಕು ಕಟ್ಟಡಗಳನ್ನು ಸರ್ಕಾರಿ ಕಾಲೇಜು 
ಹಾಸ್ಟಲ್, ಶಾಲೆ ಕಟ್ಟಡ ಅಥವಾ ಇನ್ಯಾವುದೇ ಉದ್ದೇಶಕ್ಕಾಗಿ ಬಳಸುವ ಬಗ್ಗೆ ಸರ್ಕಾರವು ಅನ್ವೇಷಣೆ ಮಾಡಲು ಮಂಜೂರಾತಿ ನೀಡಿದೆ, ಮುಂದುವರಿದು 
ಹೂವಿನ ಹಡಗಲಿ/ಮೀನಹಳ್ಳಿಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ತರಬೇತಿ ಕೇಂದ್ರ ನಿರ್ಮಾಣಕ್ಕಾಗಿ ಅನುಮೋದಿಸಿದ ಅನುದಾನದಲ್ಲಿ ರೂ . 5.00 
ಕೋಟಿಗಳ ಅನುದಾನವನ್ನು ಬೇರೆ ಕಡೆಗೆ ತಿರುವು ( divert) ಮೂಲಕ ಮುನಿರಾಬಾದ್‌ನಲ್ಲಿ ನಿರ್ಮಿಸಲಾಗುತ್ತಿರುವ ಅಪೂರ್ಣ ಕಟ್ಟಡಗಳನ್ನು 
ಪೂರ್ಣಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ ಹಾಗೂ ಸದರಿ ಕಟ್ಟಡಗಳ ಕಾಮಗಾರಿಯ ಸ್ಥಿತಿಯನ್ನು ಸ್ವತಂತ್ರ ಸಮಾಲೋಚಕರ 
ಪರಶೀಲನೆಗೆ ಒಳಪಡಿಸುವ ಷರತ್ತಿಗೆ ಒಳಪಟ್ಟು ಬಿಡುಗಡೆ ಮಾಡಲು ಆದೇಶಿಸಿದೆ. 

ಈ ಹಿಂದೆ ಹೂವಿನ ಹಡಗಲಿಗೆ ಅನುಮೋದಿಸಿದ್ದ ಸಶಸ್ತ್ರ ಮೀಸಲು ಪೊಲೀಸ್ ತರಬೇತಿ ಕೇಂದ್ರವನ್ನು ಹಾಗೂ ತದನಂತರ ಮೀನಹಳ್ಳಿಗೆ 
ವರ್ಗಾಯಿಸಿರುವುದನ್ನು ರದ್ದುಗೊಳಿಸಲು ಸಹ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 367 ವೆಚ್ಚ 11/2011 ದಿನಾಂಕ 10 - 01 - 2012ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ರಾಜಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 767 

ಒಳಾಡಳಿತ ಇಲಾಖೆ ( ಪೊಲೀಸ್‌ ವೆಚ್ಚ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೧೦೨೭ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಕೆ.ಎನ್. ಮಾದಯ್ಯ , ಪಿ. ಐ. ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ ಮೈಸೂರು ಇವರ ಪರಿಷ್ಕರಣ 

ಮೇಲ್ಮನವಿ ಬಗ್ಗೆ ಅಂತಿಮ ಆದೇಶ 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಅಬಕಾರಿ ಜಾರಿ, ಬೆಂಗಳೂರು ಇವರ ಆದೇಶ 

ಸಂಖ್ಯೆ: ಐಜಿಪಿ / ಅಲಾನಿ/ ಸಿಬ್ಬಂದಿ/90/2008- 09, ದಿನಾಂಕ 30 - 01- 2010. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ. ಜಿ.ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಸಿಬಿ (8)148/2009 -10 , ದಿನಾಂಕ 03 - 12 - 2010 . 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 30 - 05 - 2011 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಸಿಬಿ ( 8)148/2009 - 10, ದಿನಾಂಕ 05 - 08 - 2011. 
5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 160 ಸಿಎನ್ಎಸ್ 11, ದಿನಾಂಕ 

06 - 02 - 2012 . 
ಪ್ರಸ್ತಾವನೆ : 

ಶ್ರೀ ಕೆ. ಎನ್. ಮಾದಯ್ಯ , ಪಿ.ಐ., ಇವರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಅತೀವ 
ನಿರ್ಲಕ್ಷತೆ ತೋರಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು , 1965ರ ನಿಯಮ 7 ರಡಿ ಈ 
ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪೊಲೀಸ್ ಠಾಣೆಯ ಮೊ . ಸಂ . 160 /2008, ಕಲಂ 457 -380 ಐಪಿಸಿಗೆ 
ಸಂಬಂಧಪಟ್ಟಂತೆ ಶ್ರೀಮತಿ ಮುಬೀನಾ ಕೋಂ ಲೇಟ್ ಸಿಬಾತುಲ್ಲಾ ಗಾಂಧೀನಗರ, ಮೈಸೂರು ನಗರ ರವರ ಮಗ 
ರೆಹಮತುಲ್ಲಾನನ್ನು ದಸ್ತಗಿರಿ ಮಾಡಿದ ಬಗ್ಗೆ ನೀಡಿದ ಅರ್ಜಿಯ ವಿಚಾರಣೆ ನಡೆಸಿದ ಅಪರ ಪೊಲೀಸ್ ಅಧೀಕ್ಷಕರು, 
ಮಂಡ್ಯ ಜಿಲ್ಲೆ ರವರು 

ಶ್ರೀ ಕೆ.ಎನ್. ಮಾದಯ್ಯ , ಪಿ. ಐ. ರವರು ಕರ್ತವ್ಯ ನಿರ್ಲಕ್ಷತೆಯನ್ನು ತೋರಿಸಿರುತ್ತಾರೆಂದು ತಮ್ಮ ವಿಚಾರಣಾ 
ವರದಿಯಲ್ಲಿ ತಿಳಿಸಿರುತ್ತಾರೆ. ಈ ಬಗ್ಗೆ ಸದರಿ ವರದಿಯನ್ನು ಪರಿಶೀಲಿಸಿದಾಗ ನೀವು ಇಲಾಖೆಯ ಶಿಸ್ತಿನ ಅಧಿಕಾರಿಯಾಗಿ 

ಅತೀವ ಕರ್ತವ್ಯ ನಿರ್ಲಕ್ಷತೆ ತೋರ್ಪಡಿಸಿರುವುದು ಕಂಡು ಬರುತ್ತದೆ. ” 
ಅ . ಹೊ . ಅ. ರವರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಅಬಕಾರಿ ಜಾರಿ, 

ಖ್ಯೆ : (1) ರಲ್ಲಿ ಓದಲಾದ ದಿನಾಂಕ 30 - 01-10ರ ಆದೇಶದಲ್ಲಿ ಇವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವೇತನ ಬಡ್ತಿಗೆ ಧಕ್ಕೆಯಾಗದಂತೆ ಎರಡು ವರ್ಷಗಳ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ.ಜಿ.ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ 03 -12 -2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿಯನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು ಸರ್ಕಾರವು 
ಪರಿಗಣಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಮಾರ್ಪಡಿಸುವ ಕುರಿತು ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಅಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 55 ಪೊಸಿಅ 2011, ಬೆಂಗಳೂರು, ದಿನಾಂಕ 23 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ ( 25) ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 

ಶ್ರೀ ಕೆ. ಮಾದಯ್ಯ ಪಿ.ಐ. ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ ಮೈಸೂರು, ಇವರಿಗೆ ದಿನಾಂಕ 30 - 01 - 2010ರ ಆದೇಶದಲ್ಲಿ 
ಶಿಸ್ತು ಪ್ರಾಧಿಕಾರವು ವಿಧಿಸಿದ ದಂಡನೆಯನ್ನು ಮಾರ್ಪಡಿಸಿ “ ವಾಗ್ದಂಡನೆ ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 768 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 


೧೦೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಅಪೀಲು 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಲ್. ವೇಣುಗೋಪಾಲ್, ನಿವೃತ್ತ ಪಿ .ಎಸ್. ಐ., ಏರ್‌ಪೋರ್ಟ್‌ ಪೊಲೀಸ್ ಠಾಣೆ, ಬೆಂಗಳೂರು, ಇವರು 

ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು , ಬೆಂಗಳೂರು ನಗರ , ಇವರ ಆದೇಶ ಸಂಖ್ಯೆ ಡಿಇ 

(2)/ ಸಿಓಪಿ/ 02 /ಆರ್.7/08 , ದಿನಾಂಕ 14 - 5 - 2009. 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ . ಜಿ.ಪಿ . ಬೆಂಗಳೂರು, ಇವರ ಆದೇಶ ಸಂಖ್ಯೆ: ಅಪೀಲು 

( 4) / 41/2009 - 10 ( ಓ . ಬಿ . ಸಂಖ್ಯೆ : 4 /2010 - 11) ದಿನಾಂಕ 21 - 4 - 2010 . 
3) ಅರ್ಜಿದಾರರು ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 03 - 01 - 2011 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಅಪೀಲು 

( 2)/84 /2010 -11, ದಿನಾಂಕ 28 -02 - 2011. 
ಪ್ರಸ್ತಾವನೆ : 

- ಶ್ರೀ ಎಲ್ . ವೇಣುಗೋಪಾಲ್, ಪಿ.ಎಸ್. ಐ. ( ಹಾಲಿ ನಿವೃತ್ತಿ) ಇವರು ಈ ಹಿಂದೆ ಬೆಂಗಳೂರಿನ ಜೆ. ಪಿ. ನಗರ ಪೊಲೀಸ್ ಠಾಣೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ 
ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಎಲ್. ವೇಣುಗೋಪಾಲ್ , ಪಿ.ಎಸ್. ಐ., ಏರ್‌ಪೋರ್ಟ್‌ ಪೊಲೀಸ್ ಠಾಣೆ, ಈ ಹಿಂದೆ ಜೆ.ಪಿ. ನಗರ 
ಪೊಲೀಸ್ ಠಾಣೆ, ಬೆಂಗಳೂರು ನಗರ ಆದ ನೀವು ಈ ಕಛೇರಿಯ ಜ್ಞಾಪನ ಸಂಖ್ಯೆ: ಸಿಬ್ಬಂದಿ-1/46 /2006, ದಿನಾಂಕ 
13 - 8 - 2008ರಲ್ಲಿ ನಿಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಗರ ವಿಶೇಷ ಶಾಖೆಯಿಂದ ಜೆ. ಜೆ. ನಗರ ಪೊಲೀಸ್ 
ಠಾಣೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಈ ಆದೇಶದನ್ವಯ ಸಹಾಯಕ ಪೊಲೀಸ್ ಕಮೀಷನರ್, ನಗರ ವಿಶೇಷ ಶಾಖೆ, 
ಬೆಂಗಳೂರು ನಗರ ರವರು ತಮ್ಮ ಜ್ಞಾಪನ ಸಂಖ್ಯೆ: 3/ ಸಿಟಿಎಸ್‌ಬಿ/07 - 08, ದಿನಾಂಕ 14 -8 -2008ರಲ್ಲಿ ಅಪರಾಹ್ನದಂದು 
ನಗರ ವಿಶೇಷ ಶಾಖೆಯ ಕರ್ತವ್ಯದಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿ , ಜೆ. ಜೆ. ನಗರ ಪೊಲೀಸ್ ಠಾಣೆಯಲ್ಲಿ ವರದಿ 
ಮಾಡಿಕೊಳ್ಳುವಂತೆ ಸೂಚಿಸಿರುತ್ತಾರೆ . ಆದರೆ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಯಾದ ನೀವು ಸ್ಥಳ 
ನಿಯುಕ್ತಿಗೊಳಿಸಲಾದ ಠಾಣೆಯಲ್ಲಿ ಇದುವರೆವಿಗೂ ವರದಿ ಮಾಡಿಕೊಳ್ಳದೇ ನಿಮ್ಮ ಹಿರಿಯ ಅಧಿಕಾರಿಗಳ ಆದೇಶವನ್ನು 
ಪಾಲಿಸದೇ ಅವಿಧೇಯತೆ ತೋರಿ ನಿಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಉದಾಸೀನತೆ 

ತೋರಿರುತ್ತೀರಿ.” 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು , 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ: (1)ರಲ್ಲಿ ಓದಲಾದ ದಿನಾಂಕ 14 - 5 - 2009ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ 
ವೇತನ ಬಡ್ತಿಯನ್ನು ಅವರ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡಲಾಗಿದೆ ದಿನಾಂಕ 22 - 10 - 08 
ರಿಂದ 12 - 3 - 2009ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಲಾಗಿದೆ. 

* ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗು ಡಿ.ಜಿ . ಮತ್ತು ಐ . ಜಿ. ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ 21 - 4 - 2010ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು 
ಭಾಗಶಃ ಮಾರ್ಪಡಿಸಿ ಮುಂದಿನ ವಾರ್ಷಿಕ ವೇತನ ಬಡ್ಡಿಯನ್ನು ಸದರಿಯವರು ನಿವೃತ್ತಿ ಹೊಂದುವ ದಿನಾಂಕದವರೆಗೆ ಮುಂದೂಡಲಾಗಿದೆ. 
ಅಮಾನತ್ತಿನ ಅವಧಿ ದಿನಾಂಕ 22 -10 -2008 ರಿಂದ 12 - 3 - 09 ಅನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 2 ಪೊಸಿಅ 2011 , ಬೆಂಗಳೂರು, ದಿನಾಂಕ 27 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಲ್. ವೇಣುಗೋಪಾಲ್, ನಿವೃತ್ತ ಪಿ.ಎಸ್. ಐ . ಏರ್‌ಪೋರ್ಟ್‌ ಪೊಲೀಸ್ ಠಾಣೆ, ಬೆಂಗಳೂರು. ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣಾ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 769 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 

೧೦೨೯ 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ . ಎಸ್ . ಚಂದ್ರಶೇಖರ್, ಮಾಜಿ ಪಿ . ಎಸ್ . ಐ ., ಬ್ಯಾಟರಾಯನಪುರ ಪೊಲೀಸ್ ಠಾಣೆ, ಬೆಂಗಳೂರು ಇವರ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ .ಜಿ .ಪಿ., ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ: 

ಅಪೀಲು(1) / 4 /2007 - 2008 ( ಓಬಿ ಸಂಖ್ಯೆ : 27 /2010 - 11 ) ದಿನಾಂಕ 14 -10 - 2010. 
2 ) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 25 - 11 - 2010 
3) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು (1) 

14 /2007 - 2008, ದಿನಾಂಕ 24 - 12 - 2010. 
4) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 169 ಸಿಎನ್‌ಎಸ್ 11 , ದಿನಾಂಕ 

06 - 02 - 2012 . 
ಪ್ರಸ್ತಾವನೆ : 

- ಶ್ರೀ ಬಿ . ಎಸ್. ಚಂದ್ರಶೇಖರ್, ಇವರು ಶಿರಾಳಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ದ ಅಕ್ರಮ 
ಸಂಭಾವನೆ ಪಡೆದು, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕರ್ತವ್ಯದಲ್ಲಿ ಅತೀವ ದುರ್ನಡತೆಯನ್ನು ಪ್ರದರ್ಶಿಸಿದ ಕಾರಣದ ಮೇಲೆ ಇನ್ನಿಬ್ಬರು 
ಸಿಬ್ಬಂದಿಗಳೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ 8ರೊಂದಿಗೆ ಜಂಟಿ ಇಲಾಖಾ ವಿಚಾರಣೆಗೆ 
ಆದೇಶಿಸಿ , ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಬಿ. ಎಸ್. ಚಂದ್ರಶೇಖರ, ಆದ ನೀವು ಈ ಹಿಂದೆ ಶಿರಾಳಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪಿ .ಎಸ್. ಐ., ಆಗಿ 
ಕರ್ತವ್ಯ ನಿರ್ವಹಿಸಿರುತ್ತೀರಿ. ದಿನಾಂಕ 24 - 7 - 2006 ರಂದು ಶ್ರೀಮತಿ ಕುಸುಮಾಬಾಯಿ , ತಂದೆ ಸೋಮಾನಾಯ್ಕ 
ರಾಗಿಕೊಪ್ಪ ತಾಂಡ, ಶಿಕಾರಿಪುರ ತಾಲ್ಲೂಕು, ಇವರು ಶ್ರೀ ಬಿ . ಗಂಗಾನಾಯ್ಕ ಯಾನೆ ಗಂಗಾಧರ ತಂದೆ 
ಗೋವಿಂದನಾಯ್ಕ ರಾಗಿಕೊಪ್ಪ ತಾಂಡ ಶಿಕಾರಿಪುರ ತಾಲ್ಲೂಕು ಇವರ ವಿರುದ್ಧ ನೀಡಿದ ದೂರು ಅರ್ಜಿಗೆ 
ಸಂಬಂಧಿಸಿದಂತೆ ಶ್ರೀ ಬಿ. ಗಂಗಾನಾಯ್ಕ ಇವರಿಗೆ ಸಹಾಯ ಮಾಡಲು ಮತ್ತು ಕೇಸು ಇಲ್ಲದಂತೆ ಮಾಡಲು ನೀವು 
ಠಾಣೆಯ ಹೆಚ್. ಸಿ. - 669 , ಶ್ರೀ ನಿಂಗಪ್ಪ ಮತ್ತು ಸಿಪಿಸಿ- 1511, ಶ್ರೀ ದೂದ್ಯಾನಾಯ್ಕ ಇವರೊಂದಿಗೆ ಸೇರಿ 
ಸದರಿಯವರಿಂದ ರೂ . 5 ,000/ - ಗಳ ಅಕ್ರಮ ಸಂಭಾವನೆಗೆ ಒತ್ತಾಯಿಸಿ ನಂತರ ನಿಮಗೆ ರೂ . 1,000/- ಸಿ. ಹೆಚ್ . ಸಿ. 
669, ಶ್ರೀ ನಿಂಗಪ್ಪರವರಿಗೆ 300 /- ಮತ್ತು ಸಿಪಿಸಿ 1511 , ಶ್ರೀ ದೂದ್ಯನಾಯಕ್ ರವರಿಗೆ ರೂ . 200/ - ರ ಅಕ್ರಮ 
ಸಂಭಾವನೆಯನ್ನು ದಿನಾಂಕ 27 - 7 - 2006 ರಂದು ಬೆಳಿಗ್ಗೆ ತೆಗೆದುಕೊಡುವಂತೆ ಒತ್ತಾಯಿಸಿರುತ್ತೀರಿ ಮತ್ತು ನೀವು 
ದಿನಾಂಕ 27 -7 -2006 ರಂದು ಶ್ರೀ ಬಿ. ಗಂಗಾನಾಯ್ಕ ಇವರಿಂದ ಈ ಸಂಬಂಧ ರೂ . 1000/- ಗಳ ಅಕ್ರಮ 
ಸಂಭಾವನೆಯನ್ನು ನಿಮ್ಮ ವಾಸದ ಮನೆಯಲ್ಲಿ ಕೇಳಿ ಪಡೆದು, ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಠಾಣೆ ಗುನ್ನೆ ನಂ . 
6 /06 ಕಲಂ, 7,13 (1) ಲ ರೆ. ವಿ. 13(2 ) ಲಂಚ ನಿರೋಧಕ ಕಾಯ್ದೆ 1988ರ ಪ್ರಕರಣದಲ್ಲಿ ಆರೋಪಿಯಾಗಿರುತ್ತೀರಿ. 
ಸರ್ಕಾರಿ ನೌಕರರಾದ ನೀವು ದೂರು ಅರ್ಜಿಗೆ ಸಂಬಂಧಿಸಿದಂತೆ ಶ್ರೀ ಗಂಗಾನಾಯ್ಕ ಇವರಿಗೆ ಸರ್ಕಾರಿ ಕೆಲಸದಲ್ಲಿ ನಿಮ್ಮ 
ಅಧಿಕಾರದ ಪ್ರಭಾವವನ್ನು ಬೀರಿ ಸಹಾಯ ಮಾಡುವ ಸಲುವಾಗಿ ಅಕ್ರಮ ಸಂಭಾವನೆಗೆ ಒತ್ತಾಯಿಸಿ ಮತ್ತು ಅಕ್ರಮ 
ಸಂಭಾವನೆಯನ್ನು ಪಡೆದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕರ್ತವ್ಯದಲ್ಲಿ ಅತೀವ ದುರ್ನಡತೆಯನ್ನು 

ಎಸಗಿರುತ್ತೀರಿ.” 
ಇಲಾಖಾ ವಿಚಾರಣೆಯಲ್ಲಿ ಅ. ಮೊ . ಅ. ರವರ ವಿರುದ್ಧ ಆರೋಪ ಸಾಬೀತಾಗಿದೆ ಎಂದು ವಿಚಾರಣಾಧಿಕಾರಿಗಳು ವರದಿ ನೀಡಿದ್ದು, ಶಿಸ್ತು 
ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ. ಜಿ . ಪಿ . ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ 14 - 10 - 10ರ ಆದೇಶದಲ್ಲಿ 
ಅರ್ಜಿದಾರರನ್ನು ಸೇವೆಯಿಂದ ವಜಾಗೊಳಿಸಿ ಆದೇಶಿಸಲಾಗಿದೆ. ದಿನಾಂಕ 27 - 07 - 2006 ರಿಂದ 01 - 03 - 2007ರ ವರೆಗಿನ ಅಮಾನತ್ತಿನಲ್ಲಿದ್ದ 
ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿಯನ್ನು ಇಲಾಖಾ ವಿಚಾರಣೆ 
ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರ ವಿರುದ್ಧದ ಆರೋಪವು ಸಾಬೀತಾಗಿದ್ದು , ಅರ್ಜಿದಾರರು ಸರ್ಕಾರದಲ್ಲಿ ಸಲ್ಲಿಸಿರುವ ಒಟ್ಟು 
ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಮಾರ್ಪಡಿಸುವ ಕುರಿತು ಓದಲಾದ ( 4) ರ ಪತ್ರದಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 175 ಪೊಸಿಅ 2010, ಬೆಂಗಳೂರು, ದಿನಾಂಕ 23 - 02 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963ರ ಕಲಂ ( 25)( ಬಿ) (ii) ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ . ಎಸ್. ಚಂದ್ರಶೇಖರ್, ಮಾಜಿ ಪಿ .ಎಸ್ . ಐ ., ಶಿರಾಳಕೊಪ್ಪ ಇವರಿಗೆ ದಿನಾಂಕ 14 - 10 - 2010ರ 
ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರವು ವಿಧಿಸಿದ ದಂಡನೆಯನ್ನು ಮಾರ್ಪಡಿಸಿ ಇವರನ್ನು ಸೇವೆಯಿಂದ “ಕಡ್ಡಾಯ ನಿವೃತ್ತಿಗೊಳಿಸಿ ದಿನಾಂಕ 27 - 07 -2006 
ರಿಂದ 01 - 03 - 2007ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 770 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 


೧೦೩೦ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


- 


ಭಾಗ - ೧ 


ಒಳಾಡಳಿತ ಸಚಿವಾಲಯ 
ವಿಷಯ : 1991ರ ಕಾವೇರಿ ಗಲಭೆಯಲ್ಲಿ ನೊಂದ ಸಂತ್ರಸ್ತರಿಗೆ ಪರಿಹಾರವನ್ನು ಮಂಜೂರು ಮಾಡುವ ಬಗ್ಗೆ , 
ಓದಲಾಗಿದೆ : 1) ಜಿಲ್ಲಾಧಿಕಾರಿಗಳು , ಮೈಸೂರು ಜಿಲ್ಲೆರವರ ಪತ್ರ ಸಂಖ್ಯೆ : ಎಂಎಜಿ (1)/ ಎಂಎಲ್‌ಒ 188 /2007 - 08, ದಿನಾಂಕ 

18 - 10 - 2011. 
2) ಜಿಲ್ಲಾಧಿಕಾರಿಗಳು , ಚಾಮರಾಜನಗರ ಜಿಲ್ಲೆಯವರ ಪತ್ರ ಸಂಖ್ಯೆ : ಎಂಎಜಿ/(1) / ಎಂಎಲ್‌ಒ / 70 /2010 -11 , 

ದಿನಾಂಕ 29 - 10 - 2011 . 
3) ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆರವರ ಪತ್ರ ಸಂಖ್ಯೆ : ಎಂಎಜಿ (4)/ ಮಿಸ್/ಸಿಆರ್/138/2008 -09, 

ದಿನಾಂಕ 20 - 09 - 2011 . 

4) ಜಿಲ್ಲಾಧಿಕಾರಿಗಳು , ಮಂಡ್ಯ ಜಿಲ್ಲೆರವರ ಪತ್ರ ಸಂಖ್ಯೆ: ಎಂಎಜಿ( 2)/ 97/2011 -12, ದಿನಾಂಕ 21 -12 -2011. 
ಪ್ರಸ್ತಾವನೆ : 

- ಮೈಸೂರು, ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳ ತಮಿಳು ಸಂಘಗಳ ಒಕ್ಕೂಟವು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿ, 1991ರ ಕಾವೇರಿ 
ಗಲಭೆಯ ಸಂದರ್ಭದಲ್ಲಿ ನೊಂದ ಸಂತ್ರಸ್ತರಿಗೆ ಪರಿಹಾರ ನೀಡಲು ಒತ್ತಾಯಿಸಿ ಸಲ್ಲಿಸಿದ್ದ ಮನವಿ ಮೇರೆಗೆ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು 
ಓದಲಾದ ಕ್ರಮ ಸಂಖ್ಯೆ (1), ದಿನಾಂಕ 18 - 10 - 2011ರ ಪತ್ರದಲ್ಲಿ ಸಂಘದವರು ಸಲ್ಲಿಸಿದ್ದ ಮನವಿಯನ್ನು ಪರಿಶೀಲಿಸಿ, ಮೈಸೂರು ಜಿಲ್ಲೆಗೆ 
ಸಂಬಂಧಪಟ್ಟಂತೆ 24 ಜನ ಸಂತ್ರಸ್ತರಿಗೆ ಒಟ್ಟು ರೂ . 3, 23 ,100 . 00 ಪರಿಹಾರ ನೀಡಬೇಕಾಗಿದ್ದು, ಇದರಲ್ಲಿ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ರೂ . 
2,39,900/- ಗಳು ಲಭ್ಯವಿದ್ದು, ಉಳಿದ ರೂ . 83,200/ - ಗಳನ್ನು ಸರ್ಕಾರದಿಂದ ಮಂಜೂರು ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
- ಜಿಲ್ಲಾಧಿಕಾರಿಗಳು , ಚಾಮರಾಜನಗರ ಜಿಲ್ಲೆ ಇವರು ಓದಲಾದ ಕ್ರಮ ಸಂಖ್ಯೆ ( 2), ದಿನಾಂಕ 29 -10 - 2011ರ ಪತ್ರದಲ್ಲಿ ಚಾಮರಾಜನಗರ ಜಿಲ್ಲೆಗೆ 
ಸೇರಿದ ವಿವಿಧ ತಾಲ್ಲೂಕುಗಳ ಸಂತ್ರಸ್ತರಲ್ಲಿ 09 ಜನ ಸಂತ್ರಸ್ತರಿಗೆ ಒಟ್ಟು ರೂ . 1,27,700 /- ಗಳನ್ನು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
- ಜಿಲ್ಲಾಧಿಕಾರಿಗಳು, ಬೆಂಗಳೂರುನಗರ ಜಿಲ್ಲೆ ಇವರು ಓದಲಾದ ಕ್ರಮ ಸಂಖ್ಯೆ (3) ದಿನಾಂಕ 20 - 09 - 2011ರ ಪತ್ರದಲ್ಲಿ ಅರ್ಜಿದಾರರಾದ 
ಶ್ರೀ ಪೆರಿಯಾಸ್ವಾಮಿ ಬಿನ್ ಕರುಪ್ಪಗೌಂಡರ್‌ರವರಿಗೆ ಪರಿಹಾರ ನೀಡುವ ಬಗ್ಗೆ ಪರಿಶೀಲಿಸಿ, ಸದರಿಯವರಿಗೆ ರೂ . 80.000 /- ಗಳ ಪರಿಹಾರವನ್ನು 
ಮಂಜೂರು ಮಾಡಲು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

- ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ ಇವರು ಓದಲಾದ ಕ್ರಮ ಸಂಖ್ಯೆ (4), ದಿನಾಂಕ 21 -12 - 2011ರ ಪತ್ರದಲ್ಲಿ ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ, 
1991ರ ಕಾವೇರಿ ಗಲಭೆಯಲ್ಲಿ ನೊಂದ 84 ಜನ ಸಂತ್ರಸ್ತರಿಗೆ ರೂ . 4,05,900/ - ಸರ್ಕಾರದಿಂದ ಮಂಜೂರು ಮಾಡಲಾಗಿದ್ದು, ಸದರಿ ಮೊತ್ತವು ರೂ . 
4, 29, 700/ - ಗಳಾಗಿದ್ದು , ಅಂದರೆ ಸರ್ಕಾರವು ಮಂಜೂರು ಮಾಡಿರುವ ಒಟ್ಟು ಪರಿಹಾರದ ಧನದಲ್ಲಿ ರೂ . 23, 800/ - ಕಡಿಮೆಯಾಗಿದ್ದರಿಂದ ಈ ಬಗ್ಗೆ 
ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಈ ಅನುದಾನವನ್ನು ಸರಿದೂಗಿಸಿಕೊಳ್ಳಲು ತಿದ್ದುಪಡಿ ಆದೇಶವನ್ನು ಸರ್ಕಾರವು 
ದಿನಾಂಕ 23 -12 - 2004ರಲ್ಲಿ ಹೊರಡಿಸಲಾಗಿರುತ್ತದೆ. ಆದರೆ ಈ ಬಗ್ಗೆ ಆರ್ಥಿಕ ಇಲಾಖೆಯಿಂದ ಪ್ರತ್ಯೇಕ ಆದೇಶ ಬಂದಿರುವುದಿಲ್ಲವೆಂದು ತಿಳಿಸಿ, ರೂ . 
23,800/ - ಗಳ ವ್ಯಾತ್ಯಾಸದ ಮೊತ್ತವನ್ನು ಮಂಜೂರು ಮಾಡುವಂತೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳು , ಮೈಸೂರು ಜಿಲ್ಲೆ , ಚಾಮರಾಜನಗರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಗಳ ಪ್ರಸ್ತಾವನಗಳನ್ನು 
ಕೂಲಂಕಷವಾಗಿ ಪರಿಶೀಲಿಸಿ 1991ರ ಕಾವೇರಿ ಗಲಭೆಯಲ್ಲಿ ನೊಂದ ಸಂತ್ರಸ್ತರಿಗೆ ಪರಿಹಾರವನ್ನು ಮಂಜೂರು ಮಾಡಲು ಸರ್ಕಾರವು ನಿರ್ಧರಿಸಿ, ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 20 ಸಿಆರ್‌ಆರ್ 2008, ಬೆಂಗಳೂರು, ದಿನಾಂಕ .- 02 - 2012 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿಚಾರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು 1991ರ ಕಾವೇರಿ ಗಲಭೆಯಲ್ಲಿ ನೊಂದ ಸಂತ್ರಸ್ತರಿಗೆ 
ಜಿಲ್ಲಾಧಿಕಾರಿಗಳ ಕೋರಿಕೆಯಂತೆ ಈ ಕೆಳಕಂಡಂತೆ ರೂ . 3 ,14,700 / - (ರೂಪಾಯಿ ಮೂರು ಲಕ್ಷದ ಹದಿನಾಲ್ಕು ಸಾವಿರದ ಏಳುನೂರು ಮಾತ್ರ) ಗಳ 
ಪರಿಹಾರವನ್ನು ವಿತರಿಸಲು ಅನುದಾನವನ್ನು ಬಿಡುಗಡೆ ಮಾಡಿದೆ. 

1991ರ ಕಾವೇರಿ ಗಲಭೆಯಲ್ಲಿ ನೊಂದ ಸಂತ್ರಸ್ತರ 
ಕ್ರ. ಸಂ . ಜಿಲ್ಲೆಯ ಹೆಸರು 

ಪರಿಹಾರ ಮೊತ್ತ ( ರೂ . ಗಳಲ್ಲಿ) 

ಕ್ಲಮ್ ಅರ್ಜಿ ಸಂಖ್ಯೆ 
1 | ಮೆಸೂರು 

| 24 

| 

83 .200. 00 
2 | ಚಾಮರಾಜನಗರ 

| 09 

| 1,27, 700.00 
3 | ಬೆಂಗಳೂರು ನಗರ 

| 01 

| 

80,000 . 00 
_ 4 | ಮಂಡ್ಯ 

23,800. 00 
ಒಟ್ಟು 

34 

| 

3,14,700 .00 
2) ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲೆಗೆ ಸಂಬಂಧಿಸಿದ ಅರ್ಜಿದಾರರ ಕ್ಲಮ್ ಅರ್ಜಿಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, 

ಅರ್ಹ ಫಲಾನುಭವಿಗಳನ್ನು ಗುರಿತಿಸಿ, ಅವರ ದಾಖಲಾತಿಗಳನ್ನು ಖಚಿತಪಡಿಸಿಕೊಂಡು, ನಿಗದಿಪಡಿಸಿರುವ ಮೊತ್ತಗಳನ್ನು ಬಿಡುಗಡೆ 

ಮಾಡಲು ನಿರ್ದೇಶಿಸಿದೆ. ತತ್ಸಂಬಂಧ ಕ್ರಮ ಜರುಗಿಸಿದ ಬಗ್ಗೆ ವರದಿಯೊಂದನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು . 
3) ಮೇಲ್ಕಂಡ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ “2235 - 60 - 200 - 3 - 01 - 100 ” ಧನಸಹಾಯ/ ಪರಿಹಾರದಡಿ 2011 -12ನೇ ಸಾಲಿ 

ಅಂದಾಜಿನಲ್ಲಿ (2ನೇ ಕಂತಿನ) ಒದಗಿಸಿರುವ ಅನುದಾನದಲ್ಲಿ ಭರಿಸತಕ್ಕದ್ದು ಹಾಗೂ ಹಣ ಪಾವತಿಸಿದ್ದಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ - 

೧೦೩೧ 
4) ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮೇಲ್ಕಂಡ ಮೊತ್ತವನ್ನು ಅರ್ಹ ಫಲಾನುಭವಿಗಳಿಗೆ ಪರಿಹಾರವನ್ನು ವಿತರಿಸಿರುವ ಬಗ್ಗೆ ಪ್ರಮಾಣ 

ಪತ್ರವನ್ನು ಸರ್ಕಾರಕ್ಕೆ ತಪ್ಪದೇ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಅಂತರಿಕ ಆರ್ಥಿಕ ಸಲಹೆಗಾರರು, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ : ಒಸಾಇ 5984 ಅಂಆಸ 
2012 , ದಿನಾಂಕ 04 - 02 - 2012ರ ಸಹಮತಿಯೊಂದಿಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ ವೈ .ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 771 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 

ಒಳಾಡಳಿತ ಸಚಿವಾಲಯ 
ವಿಷಯ : ಬೆಂಗಳೂರು ನಗರದಲ್ಲಿರುವ ಎಲ್ಲಾ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ದ ಪದ್ಧತಿ ಅಳವಡಿಸಲು 

ಅನುದಾನ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ : ಬಿ4ಸಿ/ 3 /2011 -12 , ದಿನಾಂಕ : 

03 /01 /2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 03 /01/2011 ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ , ಮಳೆ ನೀರು ಕೊಯ್ದು ಕಾಮಗಾರಿಯನ್ನು 23 ಸ್ಥಳಗಳಲ್ಲಿ ಕೈಗೊಳ್ಳಬೇಕಾಗಿದ್ದು, ರೂ 249.98 ಲಕ್ಷಗಳ ವೆಚ್ಚ ತಗಲುತ್ತದೆ . ಸರ್ಕಾರದ ಆದೇಶ 
ಸಂಖ್ಯೆ: ಎಫ್‌ಡಿ 2 ಟಿಎಫ್‌ಪಿ 2010, ದಿನಾಂಕ: 30/04 /2010ರಲ್ಲಿ ಒಂದು ಕಾಮಗಾರಿಗೆ ರೂ . 1.00ಕೋಟಿವರೆಗೆ ಆಡಳಿತಾತ್ಮಕ ಅನುಮೋದನೆ 
ಮಂಜೂರು ಮಾಡಲು ಇಲಾಖಾ ಮುಖ್ಯಸ್ಥರಿಗೆ ವಿತ್ತಾಧಿಕಾರ ನೀಡಲಾಗಿದೆ. ಅದರಂತೆ 23 ಕಾಮಗಾರಿಗಳಿಗೆ ತಗಲುವ ವೆಚ್ಚ ರೂ . 249.98 ಲಕ್ಷಗಳನ್ನು 
ಪ್ರತ್ಯೇಕವಾಗಿ ಮಂಜೂರು ಮಾಡುವ ಬದಲು ಒಟ್ಟು ಕಾಮಗಾರಿಗಳ ಮೊತ್ತವನ್ನು ಒಟ್ಟಿಗೆ ಸೇರಿಸಿ ಒಂದೇ ಆದೇಶದಲ್ಲಿ ಹೊರಡಿಸಲಾಗಿದೆಯೇ ಹೊರತು 
ಡ್ರಾ ಮಾಡಿರುವುದಿಲ್ಲ. ಆದ್ದರಿಂದ ಮಳೆ ನೀರು ಕೊಯ್ದು ಪದ್ಧತಿಯನ್ನು 23 ಸ್ಥಳಗಳಲ್ಲಿ ಅಳವಡಿಸಲು ಬೇಕಾಗಿರುವ ರೂ . 249.38 ಲಕ್ಷಗಳ 
ಅನುದಾನವನ್ನು 2011 -12ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2055 - 00 - 800 - 0 - 05 -200 ನಿರ್ವಹಣೆ ಇದರಡಿಯಲ್ಲಿ ಲಭ್ಯವಿರುವ ಅನುದಾನದಿಂದ 
ಭರಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡುವಂತೆ ಹಾಗೂ ಇನ್ನುಳಿದ 24 ಸ್ಥಳಗಳಲ್ಲಿ ಮಳೆ ನೀರು ಕೊಯ್ದು ಪದ್ಧತಿಯ ಕಾಮಗಾರಿಯನ್ನು 
ಕೈಗೊಳ್ಳಲು ಅವಶ್ಯವಿರುವ ರೂ . 3761.60 ಲಕ್ಷಗಳ ಹೆಚ್ಚುವರಿ ಅನುದಾನವನ್ನು ಮಂಜೂರು ಮಾಡುವಂತೆಯೂ ಸಹ ಕೋರಿರುತ್ತಾರೆ. 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರುರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಬೆಂಗಳೂರು ನಗರದಲ್ಲಿರುವ ಎಲ್ಲಾ ಸರ್ಕಾರಿ 
ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ದು ಪದ್ಧತಿಯನ್ನು ಅಳವಡಿಸಲು ಬೇಕಾಗಿರುವ ರೂ . 249 .38 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲು ಈ 
ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 54 ಪಿಬಿಎಲ್ 2011 . ಬೆಂಗಳೂರು, ದಿನಾಂಕ: 24 - 02 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ನಗರದಲ್ಲಿರುವ ಎಲ್ಲಾ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ದು 
ಪದ್ಧತಿಯನ್ನು ಅಳವಡಿಸಲು ಬೇಕಾಗಿರುವ ರೂ . 249.38 ಲಕ್ಷಗಳ ( ಇನ್ನೂರ ನಲವತ್ತೊಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿಗಳು ಮಾತ್ರ) 
ಅನುದಾನವನ್ನು ಸ್ವೀಕರ್ತನ ರಸೀದಿಯಲ್ಲಿ ಖಜಾನೆಯಿಂದ ಸೆಳೆದು ಕೆ.ಎಸ್. ಪಿ . ಹೆಚ್.ಸಿ ರವರಲ್ಲಿ ಠೇವಣಿ ಇರಿಸಲು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದೆ. 

ಸದರಿ ವೆಚ್ಚವನ್ನು 2011 - 12 ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2055 - 00 - 800 - 0 - 05 - 200 ನಿರ್ವಹಣೆ ಇದರಡಿ ಲಭ್ಯ ಅನುದಾನದಲ್ಲಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 24 ವೆಚ್ಚ-11/2012 ದಿನಾಂಕ 10/02 /2011ರಲ್ಲಿ ನೀಡಿರುವ ಸಹಮತಿ 
ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16 - 05 - 2008ರಲ್ಲಿ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 772 

ಬಿ. ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ . 

ಒಳಾಡಳಿತ ಇಲಾಖೆ, (ಹೊಲೀಸ್ ವೆಚ್ಚ) 

ವಸತಿ ಸಚಿವಾಲಯ 
ವಿಷಯ : ಕರ್ನಾಟಕ ಗೃಹ ಮಂಡಳಿಯ ಸಿಬ್ಬಂದಿಗಾಗಿ ವಿಜಯನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಬಹುಮಹಡಿ ಕಟ್ಟಡ 

ವಸತಿ ಯೋಜನೆಗೆ ಪ್ರಸ್ತಾವನೆಗೆ ಸರ್ಕಾರದ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : ಆಯುಕ್ತರು , ಕರ್ನಾಟಕ ಗೃಹ ಮಂಡಳಿ ರವರ ಕಛೇರಿಯ ಪತ್ರ ಸಂಖ್ಯೆ , ಮೂಅ/ವಿಜಯನಗರ/ ಸಿಬ್ಬಂದಿ ವಸತಿ 

ಗೃಹ/ ಬೆಂಗಳೂರು/2011- 12 /899 ದಿನಾಂಕ: 19 /20 - 09 - 2011 , 27 - 01- 2012 ಮತ್ತು 03 /04 - 02 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರಗಳಲ್ಲಿ, ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರು ಪ್ರಸ್ತಾವನೆ ಸಲ್ಲಿಸುತ್ತಾ, ಕರ್ನಾಟಕ ಗೃಹ 
ಮಂಡಳಿಯು ಬೆಂಗಳೂರಿನ ವಿಜಯನಗರದಲ್ಲಿ ಮಂಡಳಿಯ ಸ್ವಾಧೀನದಲ್ಲಿರುವ 0.815 ಎಕರೆ ( 3298.19 ಚ . ಮೀ ) ಜಾಗದಲ್ಲಿ ಕರ್ನಾಟಕ ಗೃಹ 


೧೦೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


52 


10 


ಮಂಡಳಿಯ ಸಿಬ್ಬಂದಿಗಾಗಿ ಬಹುಮಹಡಿ ಕಟ್ಟಡವನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವುದಾಗಿ ಪ್ರಸ್ತಾಪಿಸುತ್ತಾ, ಸದರಿ ಯೋಜನೆಯನ್ನು ಕೈಗೊಳ್ಳಲು 
ಕರ್ನಾಟಕ ಗೃಹ ಮಂಡಳಿಯ 429ನೇ ಮಂಡಳಿ ಸಭೆಯಲ್ಲಿ ದಿನಾಂಕ: 22 - 02 - 2011ರಂದು ನಿರ್ಣಯ ಕೈಗೊಂಡಿದ್ದು, ಸದರಿ ಯೋಜನೆಯು 
ಸರ್ಕಾರದಿಂದ ಅನುಮೋದಿತವಾಗಿರುವ ಯಾವುದೇ ಯೋಜನೆಯಲ್ಲಿ ಸೇರಿಲ್ಲದಿರುವುದಿಲ್ಲವೆಂದು ತಿಳಿಸುತ್ತಾ, ವಾಸ್ತು ಶಿಲ್ಪಿಗಳಾದ ಮೆ : ಆನಂದ್ ಗ್ರೂಫ್ 
ಆಫ್ ಕಂಪನೀಸ್, ಇವರು ಯೋಜನೆಯ ವಿನ್ಯಾಸ ನಕ್ಷೆಗಳನ್ನು ಹಾಗೂ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಿರುವುದಾಗಿ ತಿಳಿಸಿದ್ದಾರೆ. 
ಅದರನ್ವಯ , ನೆಲಮಹಡಿ ಸೇರಿದಂತೆ ಒಟ್ಟು 4 ಅಂತಸ್ತಿನ ಕಟ್ಟಡದಲ್ಲಿ ವಿವಿಧ ವರ್ಗದ ಸುಮಾರು 72 ಫ್ಲಾಟ್‌ಗಳನ್ನು ಹಾಗೂ 7 ಅಂಗಡಿ 
ಮಳಿಗೆಗಳನ್ನು ಸಹ ನಿರ್ಮಿಸಲು ಉದ್ದೇಶಿಸಿದ್ದು ಅವುಗಳ ವಿವರಗಳನ್ನು ಈ ಕೆಳಕಂಡಂತೆ ನೀಡಿರುತ್ತಾರೆ. 

ಸಂ | ವರ್ಗ 

2 ಕೊಠಡಿಗಳ ಪ್ಲಾಟ್ 
2 - 5 ಕೊಠಡಿಗಳ ಪ್ಲಾಟ್ 
3 ಕೊಠಡಿಗಳ ಪ್ಲಾಟ್ 

| 08 | 
1 ಕೊಠಡಿಯ ಪ್ಲಾಟ್ 

02 

ಒಟ್ಟು | 72 
| ಅಂಗಡಿ ಮಳಿಗೆಗಳು ಮತ್ತು ಕಛೇರಿ ಸಂಕೀರ್ಣ 

- 07 
ಜೊತೆಗೆ ಸದರಿ ಬಹುಮಹಡಿ ವಸತಿ ಸಂಕೀರ್ಣಕ್ಕೆ ಅಗತ್ಯವಾದ ಇತರೆ ಅಭಿವೃದ್ದಿ ಸೌಲಭ್ಯಗಳಾದ, ನೀರು ಸರಬರಾಜು, ಒಳಚರಂಡಿ, ಹೊರವಿದ್ಯುತ್, 
ರಸ್ತೆ, ಚರಂಡಿ, ಹಾಗೂ ಕಾಂಪೌಂಡ್ ಗೋಡೆಯನ್ನು ಸಹ ನಿರ್ಮಿಸಲು ಉದ್ದೇಶಿಸಿ, ಬಹುಮಹಡಿ ಕಟ್ಟಡಕ್ಕೆ ಅಗತ್ಯವಾದ ಲಿಫ್ಟ್ , ಅಗ್ನಿಶಾಮಕ ವ್ಯವಸ್ಥೆ , 
ಇತರೆ ಸೌಲಭ್ಯಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಕೈಗೊಳ್ಳಬೇಕಾಗಿರುವುದಾಗಿ ತಿಳಿಸಿದ್ದಾರೆ . 42 ನಾಲ್ಕು ಚಕ್ರದ ವಾಹನಗಳಿಗೆ ಹಾಗೂ 
ಸುಮಾರು 72 ದ್ವಿಚಕ್ರ ವಾಹನಗಳಿಗೆ ನಿಲ್ದಾಣ ದ ಸೌಲಭ್ಯ ಕಲ್ಪಿಸಬೇಕಾಗಿರುತ್ತದೆ. ನೆಲಮಹಡಿ ಮತ್ತು ನಾಲ್ಕು ಮಹಡಿಗಳ ಒಟ್ಟು ವಿಸ್ತೀರ್ಣ 9505 .12 ಚ. 
ಮೀಟರ್‌ಗಳಾಗಿರುತ್ತದೆಂದು ತಿಳಿಸುತ್ತಾ, ಕರ್ನಾಟಕ ಗೃಹ ಮಂಡಳಿಯು ವಿಜಯನಗರದಲ್ಲಿ ಹೊಂದಿರುವ 0.815 ಎಕರೆ ( 3298.19 ಚ. ಮೀ ) ಜಾಗದಲ್ಲಿ 
ಕರ್ನಾಟಕ ಗೃಹ ಮಂಡಳಿಯ ಸಿಬ್ಬಂದಿಗಳಿಗೆ ಮೇಲೆ ತಿಳಿಸಿರುವ ಪಟ್ಟಿಯಲ್ಲಿ ತಿಳಿಸಿರುವಂತೆ, ಬಹುಮಹಡಿ ಕಟ್ಟಡವನ್ನು ರೂ . 22 - 00 ಕೋಟಿಗಳ 
ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಹಾಗೂ ಸದರಿ ಯೋಜನೆಯ ಕಾಮಗಾರಿಯ ಗುತ್ತಿಗೆಯನ್ನು ಮೆ : ಸ್ಟಾಂಡರ್ಡ್ ಕನ್ಸ್ಟ್ರಕ್ಷನ್ , ಹೈದರಾಬಾದ್ ಇವರಿಗೆ 
ಗುತ್ತಿಗೆ ಮೊತ್ತವಾದ ರೂ . 17,05,53,987 - 00 ಗಳಿಗೆ ವಹಿಸಲು ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ 1962ರ ಸೆಕ್ಷನ್ 15ರನ್ವಯ ಸರ್ಕಾರದ 
ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ . 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲು ನಿರ್ಣಯಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ವಇ 374 ಕಗೃಮಂ2011 , ಬೆಂಗಳೂರು, ದಿನಾಂಕ: 05 - 03 - 2012 
ಮೇಲಿನ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ವಿಜಯನಗರದಲ್ಲಿ ಹೊಂದಿರುವ 0. 815 ಎಕರೆ (3298. 19 ಚ. ಮೀ .) 
ಜಾಗದಲ್ಲಿ , ಕರ್ನಾಟಕ ಗೃಹ ಮಂಡಳಿಯ ಸಿಬ್ಬಂದಿಗಾಗಿ ನೆಲಮಹಡಿ ಸೇರಿ ಒಟ್ಟು ನಾಲ್ಕು ಅಂತಸ್ತಿನ ಬಹುಮಹಡಿ ಕಟ್ಟಡವನ್ನು ನಿರ್ಮಿಸುವ 
ಯೋಜನೆಯ ಅಂದಾಜು ಯೋಜನಾ ಮೊತ್ತ ರೂ 22 - 00 ಕೋಟಿಗಳಿಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಲು ಮತ್ತು ಸದರಿ 
ಯೋಜನೆಯ ಕಾಮಗಾರಿಯ ಗುತ್ತಿಗೆಯನ್ನು ಗುತ್ತಿಗೆದಾರರಾದ, ಮೆ : ಸ್ಪಾಂಡರ್ ಕನ್ಸ್ಟ್ರಕ್ಷನ್ಸ್ , ಹೈದರಾಬಾದ್ ಇವರಿಗೆ ರೂ . 17,05,53 , 987 - 00 
( ಹದಿನೇಳು ಕೋಟಿ ಐದು ಲಕ್ಷ ಐವತ್ತೂರು ಸಾವಿರ ಒಂಬೈನೂರ ಎಂಬತ್ತೇಳು ರೂಗಳು ಮಾತ್ರ) ಗಳಿಗೆ ವಹಿಸಲು ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ 
1962ರ ಸೆಕ್ಷನ್ 15ರನ್ವಯ ಸರ್ಕಾರದ ಅನುಮೋದನೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 773 

ಎನ್ . ಪಾರ್ವತಿ 
ಪೀಠಾಧಿಕಾರಿ - 3 

ವಸತಿ ಇಲಾಖೆ. 
COMMERCE & INDUSTRIES SECRETARIAT 

CORRIGENDUM 

NO. Cl 33 SPI2011, DATE : 23. 02. 2012, 
Sub : M /s. Tyco Electronics Corporation India Pvt . Ltd . 
Read : 1. Proceedings of the 24th SHLCC Meeting held on 24 .01.2011 . 

2 . Government Order No : Cl 33 SPI 2011 , dated: 23 . 02 .2011 . 

3 . Proceedings of the 106th State Level Co -ordination Committee meeting dated : 11.01.2012. 
In the Order portion of Government Order No : Cl 33 SPI 2011, dated : 23 .02. 2011, with regard to incentives and 
concessions, it may please be read as” 4 Incentives and Concessions :- The Department of Information and Tehnology may be 
contacted” in place of “ 4 . Incentives and Concessions:- as per Industrial Policy of the State" 

The other terms and conditions remain the same as in the G .O read at ( 1) above . 


By Order and in the name of the Governor of Karnataka , 

Jyothi. R . J. 
Desk Officer Technical Cell 
Commerce & Industries Department 


P . R . 774 


237 - 0 


TUDT837 OPE, MOST, ger 09, 2009 

0022 
COMMERCE & INDUSTIRIES SECRETARIAT 
Approval to the Project Proposal of M /s TS Interseats India Pvt Ltd ., to setup unit for manufacturing two 
wheeler seats and motor cycle parts at Narasapura / Vemagal Industrial Area of KIADB , Kolar District - Reg . 
Application of M /s TS Interseats India Pvt. Ltd ., submitted to Karnataka Udyog Mitra . 


Sub :- 


Read :- 


1 . 


Preamble: 

M / s TS Interseats India pvt Ltd ., have proposed to set up unit for manufacturing two wheeler seats and motor cycle parts 
and accessories in 20 acres of land at narasapura / Vemagal Industrial Area of KIADB , Kolar District, with an investment of Rs . 
177 .55 crores generating employment to 514 persons. 

The Karnataka Udyog Mitra has sent the scrutiny report. 
The Government has examined the proposal from all aspects . Hence the Order . 

Government Order No. Cl53 SPI 2012 Bangalore , dated : 24 .02.2012 . 
Government is pleased to approve in -Principle the investment proposal of M /s TS Interseats India Pvt. Ltd ., to setup unit 
formanufacturing two wheeler seats and motor cycle parts and accessories in 20 acres of land at Narasapura / Vemagal Industrial 
Area of KIADB , Kolar District, with an Investment of Rs. 177 .55 crores generating employment to 514 persons by extending the 
infrastructure facilities, incentives & concessions asmentioned below : 

Land : 20 acres of land to be allotted by KIADB at Narasapura / Vemagal Industrial Area, Kolar District. 
Water: 30 ,700 LPD by KIADB . 
Power : 1600 KVA to be serviced by BESCOM . 
Incentives & 
Concessions: As per applicable Industrial Policy . 
GENERAL TERMS AND CONDITIONS : 

Environment : The promoters to obtain CFE and CFO from the KSPCB and environmental clearance from MOEF , 
GOI. 
Employment: The Company shall prepare a plan for development of human Resources required for the project, 
train local people and provide employment to these trained local youth and comply with the provisions of Industrial 
Policy of Govt. of Karnataka . A copy of Human Resources Development plan shall be sent to the Commissioner for 
ID . & Director of Industries and Commerce for monitoring. 
Vendor Development: where ever there is scope for vendor development for the project, the company shall 
prepare a vendor development plan , develop local vendors and procure the required inputs , components and sub 
assemblies from these local vendor units. A copy of the vendor development plan shallbe sent to the Commissioner 
for I.D . & Director of Industries and Commerce formonitoring. 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 
& Director of Industries and Commerce for monitoring. 
Others : 
a ) The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will bemonitored by the 
Department. 

This approval is subject to the ratification of next SHLCC meeting and is valid for a period of two years from the 
date of issue. 

By order and in the name of the Governor of Karnataka 

JYOTHI R . J. 
P . R . 775 

Desk Officer (Technical cell) 
Commerce and Industries Department 


COMMERCE & INDUSTRIES SECRETARIAT 
Sub :- Entrusting M /s. Ernst Young Pvt. Ltd ., the task of Preparing K - SIP for Karnataka – negotiation ofbest price – 

regarding . 
Read :- 1.Government Order No : CI 22 SPI 2011 (P ), dated : 29.10. 2011 . 

2 . Submission note by Secrertary IDD in the file ID 129 ITS 2011, dated : 02.02.2012. 
3. Government Order No: Cl 54 SPI 2012, dated : 09.02 .2012. 
4 . Letter from iDeck dated : 09.02.2012 . 

5 . Representation by Smt. Swaroopa T.K dated : 17.02.2012 . 
Preamble : 

Administrative sanction for procurement of Knowledge Partner and Transaction Advisor of GIM -2012 from M /s. Ernst & 
Young Pvt. Ltd ., was given vide Government Order read at (1) above , to organize GIM 2012 at a cost of Rs. 5 ,95 ,00 ,000 / 


0028 


BDF837 DOTE , TO SU 


, Jees 09 , 9009 


J00 - 0 


Now Infrastructure Development Department has desired to entrust the Task of preparing Strategic Infrastructure plan for 
Karnataka to M /s. Ernst & Young Pvt . Ltd ., as an extension of the work entrusted to them vide Government Order read above. 

The process requires negotiation for arriving atmost economical price for the Task mentioned above . 

Government issued orders to constitute a Negotiation Committee with the Secretary to Government, infrastructure 
Development Department and other officers for negotiating the most economical price for the task of preparing K - SIP for Karnataka 
by M /s . Ernst & Young Pvt. Ltd ., as an extension of the knowledge Partner work for GIM - 2012 , entrusted vide Government Order 
mentioned above, as required to comply with the transparency norms of KTPP Act. 

The Senior Vice President, i-Deck and Smt. Swaroopa T .K ,Joint Director,KUM have requested the Government to drop 
their names from the Government Order dated : 09 .02 .2012 expressing their inability to continue in the proposed Negotiation 
Committee. Hence the order. 

Government Order No . Cl 54 SPI 2012, Bangalore , dated : 24 .02. 2012 . 
Government is pleased to nominate Director PPP , Infrastructure Development Department as the Member Secretary of 
the Negotiation Committee constituted vide G .O referred above at (3 ), in place of Smt. Swaroopa T.K , Joint Director, Kum . The 
name of representative of i-Deck from the Negotiation Committee is deleted . 

By order and in the name of the Governor of Karnataka 

JYOTHI R . J. 
P . R . 776 

Desk Officer (Technical cell) 

Commerce and Industries Department 
COMMERCE & INDUSTRIES SECRETARIAT 
Sub :- Sanction of special incentives and concessions to M /s. Honda Motorcycle and Scooter India Pvt. Ltd ., for their 

investment proposal ofRs. 1350 cr., at KIADB Industrial Area, Narasapur, Kolar District. 
Read :- 1.Proceedings of the 25th SHLCC Meeting held on 14 .07.2011. 

2 . Government Order No : CI 155 SPI 2011 , dated : 18 . 08 . 2011 
3 . Representation of M /s. Honda Motor-cycle and Scooter India Pvt. Ltd., dated : 22. 12. 2011. 
4 . Concurrence Note No: FD 1510 Exp - 1/2011, dated : 16 .01. 2012 from Finance Department. 

5 . Cabinet Approvaldated : 17 .02 .2012 . 
Preamble : 

The Investment proposal of M /s. Honda Motorcycle and Scooter India Pvt. Ltd . Was approved in the 25th SHLCC meeting 
held on 14 .7 .2011 and necessary Government Order was issued vide CI 155 SPI 2011, dated : 18 .08 .2011 read at (2 ) above . 

M /s. Honda Motorcycle and Scooter India Pvt. Ltd ., file submitting its proposal for investment of Rs. 1350 cr ., had 
requested for sanction of enhanced package of incentives and concessions in view of the large investment that their ringing in to 
Karnataka to generate direct employment to 3200 persons and indirect employment to about 10000 to 15000 persons one of the 
most backward districts of Karnataka that is Kolar. The investment proposal also has potential to attract another Rs. 600 to 700 cr ., 
of additional investment though the downstream industries for component supplies. 

The Industrial Policy 2009- 14 Provides for sanction of enhance package of several incentives and concessions tomega 
industries (investment more than Rs. 250cr.,) on case to case basis. The total value of the entire incentives packages requested by 
M /s / Honda Motorcycle and Scooter India Pvt. Ltd ., in absolute terms is Rs . 3742 cr 

The proposal was examined by the C & I Department and in a meeting held on 20th August 2011, under the Chairmanship 
of the Principal Secretary , C & l Department with the Secretary to Government (B & R ), Finance Department, Commissioner for 
Commercial Taxes and Commissioner, Industrial Development. 

The proposal of M /s Honda Motorcyle and Scooter India Pvt. Ltd ., was sent to Finance Department for its concurrence 
and Finance Department has concurred with the proposal vide note No: FD 1510 Exp -1/ 2011, dated : 16 .01. 2012 . Cabinet in its 
meeting dated : 17 .02. 2012 . has approved the proposal. Government has considered recommendation of the cabinet in all its 
aspects and hence the Order. 

Government Order No. CI 155 SPI 2011, Bangalore , dated : 29.02 .2012 . 
In the circumstances explained in the preamble Government is pleased to grant following special incentives and 
concessions to the proposal of M /s . Honda Motorcycle and Scooter India Pvt . Ltd ., for thier unit at KIADB Industrial Area, 
Narasapur, Kolar District, for manufacturing two wheelers with an investment of Rs. 1350 cr., and production capacity of 1.8 million 
vehicles per annum ,with the terms and conditions mentioned below . 
a ) Interest free loan to the extent of 40 % of eligible Gross VAT generated by the unit for 10 years to be repaid in ten equal 

annual installments starting from 11th year. 
b ) Reimbursementof CST for initial five years to the extent of 95 % of CST collected from the company . 

100 % exemption from stamp duty and concessional registration charges for registration of land and loan documents. 
d) 100 % exemption from electricity duty for five years limited to the electricity purchased from ESCOMs or generated 

through captive sources for self consumption only . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೩೫ 


e ) 100 % exemption from payment of Entry Tax on Plant & Machinery and capital goods for an initialperiod 3 years from the 

date of commencement of project implementation . For this purpose , the term Plant & Machinery and Capital Goods also 

includes Plant & Machinery, equipment ect., including machineries for captive generation of Electricity . 
f) On raw materials , inputs , component parts & consumables (excluding petroleum products (wherever applicable) for a 

period of 10 years from the date of commencement of commercial production . 
Terms and Conditions: 
i. The total employment to 3200 persons is to be provided . 
ii. The company shall provide employment to the local people as per the provisions in the Industrial Policy 2009 -14 / Dr. 

Sarojini Mahishi report. 
The total value of the incentive package in absolute value shall not exceed 75 % of the fixed investments made by the unit . 
iv . The Eligible Gross VAT shall be computed in the following manner: 

For sales by the industrial unit to a final consumer within the state , the Gross VAT on this turnover shall be the 
eligible Gross VAT. 
For sales by the industrial unit to other dealers within the State who in turn make inter-state or stock transfer, the 
buying dealer (s) would be eligible to claim ITC equivalent to the Gross VAT on this turnover . The Gross VAT 
pertaining to this turnover shall not be eligible for the loan incentive . 
For sales made by the industrial unit to other dealers within the state who in turn make export sales, the buying 
dealers shall be eligible to claim ITC equivalent to the Fross VAT on this turnover. The Gross VAT on this turnover 

would not be eligible for the loan incentive . 
V. No transaction will be considered twice for the same benefit i.e . if the VATgenerated by a particular sale of components by 

a vendor is considered for the VAT loan to the parent unit, the supplier involved in the transaction will not get VAT 

loan on this amount or vice - versa . 
vi. The ancillary units will not be eligible for the VAT loan on transactions with HMSL directly or indirectly . 
vii . The unit shall be eligible to get other normal incentives and concessions as per Industrial Policy 2009- 14 , wherever 
special incentives and concessions are not considered . 

By order and in the name of the Governor of Karnataka 

JYOTHI R . J. 
P. R. 777 

Desk Officer (Technical cell) 
Commerce and Industries Department. 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾನ್ಯ ಲೋಕಾಯುಕ್ತರು ನೀಡಿರುವ ತನಿಖೆಯ ಅಂತಿಮ ವರದಿ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸಿಐ.164: ಎಂಎಂಎಂ. 2006 ದಿನಾಂಕ: 12.03.2007 . 

2) ಸರ್ಕಾರದ ಆದೇಶ ಸಂ .ಸಿಐ .164: ಎಂಎಂಎಂ, 2006 ( ಭಾಗ) ದಿನಾಂಕ: 09 .09 .2008, 24 .12 .2008 ಮತ್ತು 

19 .07.2010. 
3) ಮಾನ್ಯ ಲೋಕಾಯುಕ್ತರ ಪತ್ರ ಸಂಖ್ಯೆ : Compt/LOK /BCD / 89/2007 | ARE- 2 ದಿನಾಂಕ: 18.12.2008. 
4) ಮಾನ್ಯ ಲೋಕಾಯುಕ್ತರವರ ಪತ್ರ ಸಂ . Compt/LOK/BCD / 89/2007 ದಿನಾಂಕ: 27.07.2011. 
5) ಮುಖ್ಯ ಕಾರ್ಯದರ್ಶಿಯವರ ಟಿಪ್ಪಣಿ ಸಂಖ್ಯೆ : ಮುಕಾ , 7090 : ಕಂಪ್ಯೂಟರ್: 2011 ದಿನಾಂಕ : 16.08.2011 
6) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 225: ಎಂಎಂಎಂ. 2011 ದಿನಾಂಕ: 18.08.2011. 


ಪ್ರಸ್ತಾವನೆ : 


ರಾಜ್ಯದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಗಣಿಗಾರಿಕೆ ಕುರಿತು ಮಾನ್ಯ ಲೋಕಾಯುಕ್ತರು ತನಿಖೆಯ ಭಾಗ 
27 .07.2011 ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದು , ಈ ವರದಿಯ ಬಗ್ಗೆ ಕ್ರಮ ಕೈಗೊಳ್ಳಲು ಇದನ್ನು ಸುಧೀರ್ಘವಾಗಿ ಅಧ್ಯಯನ ಮಾಡಿ, ಮಾನ್ಯ 
ಲೋಕಾಯುಕ್ತರು ಮಾಡಿರುವ ವಿವಿಧ ಶಿಫಾರಸ್ಸುಗಳ ಹಿನ್ನೆಲೆಯಲ್ಲಿ, ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹಾಗೂ ವರದಿಯಲ್ಲಿ ಹೆಸರಿಸಲಾಗಿರುವ 
ಅಧಿಕಾರಿಗಳ/ನೌಕರರ ವಿರುದ್ಧ ಕೈಗೊಳ್ಳಬೇಕಾದ /ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಸಲಹೆಯನ್ನು/ ವರದಿಯನ್ನು ನೀಡಲು ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಉನ್ನತಮಟ್ಟದ ಸಮಿತಿಯನ್ನು ಮೇಲೆ ಓದಲಾದ (6) ರ ಸರ್ಕಾರದ ಆದೇಶದಲ್ಲಿ ರಚಿಸಲಾಗಿದ್ದಿತು. ಈ 
ಸಮಿತಿಯಲ್ಲಿ ಈ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರನ್ನು ಸಂಚಾಲಕರಾಗಿ ಕಾರ್ಯ ನಿರ್ವಹಿಸಲು ತಿಳಿಸಲಾಗಿದ್ದಿತು. ಆ ಸಂದರ್ಭದಲ್ಲಿ ಈ 
ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಶ್ರೀ ಬಿ. ಎಸ್. ರಾಮಪ್ರಸಾದ್, ಭಾಆಸೇ , ಇವರನ್ನು ದಿನಾಂಕ: 29.08.2011ರ 
ಸರ್ಕಾರದ ಅಧಿಸೂಚನೆಯಲ್ಲಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರ ಹುದ್ದೆಗೆ ವರ್ಗಾವಣೆ ಮಾಡಲಾಗಿದ್ದಿತು. ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಉನ್ನತ ಮಟ್ಟದ ಸಮಿತಿಯು ತನ್ನ ಅಂತಿಮ ವರದಿಯನ್ನು ದಿನಾಂಕ: 24.10. 2011 ರಂದು ಸರ್ಕಾರಕ್ಕೆ ನೀಡಿದ್ದು, ಅಲ್ಲಿಯವರೆವಿಗೂ , 
ಶ್ರೀ ಬಿ . ಎಸ್ . ರಾಮಪ್ರಸಾದ್, ಭಾಆಸೇ ., ಇವರೇ ಸದರಿ ಸಮಿತಿಯ ಸಂಚಾಲಕರಾಗಿ ಮುಂದುವರೆದಿರುತ್ತಾರೆ. ಆದ್ದರಿಂದ, ಈ ಕೆಳಕಂಡ ಆದೇಶ: 


೧೦೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಸಿಐ . 225 : ಎಂಎಂಎಂ, 2011 . ಬೆಂಗಳೂರು, ದಿನಾಂಕ: 25 .2 .2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮೇರೆಗೆ, ದಿನಾಂಕ: 27.07.2011ರಂದು ಮಾನ್ಯ ಲೋಕಾಯುಕ್ತರು ಸರ್ಕಾರಕ್ಕೆ ಸಲ್ಲಿಸಿರುವ 
ತನಿಖೆಯ ( ಭಾಗ - 2 ) ವರದಿಯಲ್ಲಿನ ಶಿಫಾರಸ್ಸುಗಳ ಬಗ್ಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ರಚಿಸಿದ್ದ ಉನ್ನತಮಟ್ಟದ ಸಮಿತಿಯು ಸರ್ಕಾರಕ್ಕೆ ವರದಿಯನ್ನು ನೀಡಿದ ದಿನಾಂಕ: 24.10.2011 ರವರೆವಿಗೂ ಶ್ರೀ ಬಿ.ಎಸ್ . 
ರಾಮಪ್ರಸಾದ್, ಭಾಆಸೇ ., ರವರೇ ಸದರಿ ಸಮಿತಿಯ ಸಂಚಾಲಕರಾಗಿ ಮುಂದುವರೆದಿರುತ್ತಾರೆ. ಕಾರ್ಯ ನಿರ್ವಹಿಸಿರುತ್ತಾರೆಂದು ಸರ್ಕಾರವು 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 778 

ಎಂ . ವಿ. ಶಿವಸುಬ್ರಮಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ . 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಂ .ಎನ್. ಶಂಕರ್ ಭಟ್ ಇವರನ್ನು ಕರ್ನಾಟಕ ಲೋಕಾಯಕ್ತ ಸಂಸ್ಥೆಯಲ್ಲಿ ಅಪರ ನಿಬಂಧಕರ 

( ವಿಚಾರಣೆಗಳು ) ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆನೇಮಕಾತಿ ಮಾಡಿರುವುದಕ್ಕೆ ಷರತ್ತು ಮತ್ತು ನಿಬಂಧನೆಗಳು. 
ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ: ಸಿಆಸುಇ 39 ಸೇಲೋಯು2011 ದಿನಾಂಕ: 30.04.2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿ: 30. 04.2011 ರ ಅಧಿಸೂಚನೆಯಲ್ಲಿ ಶ್ರೀ ಎಂ .ಎನ್. ಶಂಕರ್ ಭಟ್ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಒಂದು ವರ್ಷದ ಅವಧಿಗೆ ಮಾತ್ರ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿಯಿರುವ ಅಪರ ನಿಬಂಧಕ (ವಿಚಾರಣೆಗಳು) ಹುದ್ದೆಗೆ ಗುತ್ತಿಗೆ 
ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. ಇವರ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 3 ಸೇಲೋಯು 2011 , ಬೆಂಗಳೂರು, ದಿನಾಂಕ: 28 .02.2012 
ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಅಪರ ನಿಬಂಧಕರು (ವಿಚಾರಣೆಗಳು) ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ 
ಮಾಡಿರುವ ಶ್ರೀ ಎಂ .ಎನ್. ಶಂಕರ್ ಭಟ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಮರುನೇಮಕಾತಿ ವೇತನವನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 313 (20) ರನ್ವಯ ನಿಗಧಿಪಡಿಸಿದ್ದು, ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳು ಈ ಕೆಳಕಂಡಂತಿರುತ್ತವೆ: 
1. ಶ್ರೀ ಎಂ . ಎನ್ . ಶಂಕರ್ ಭಟ್ ರವರ ಗುತ್ತಿಗೆ ನೇಮಕಾತಿ ಅವಧಿಯು ದಿನಾಂಕ 16 .05.2011 ರಿಂದ ಒಂದು ವರ್ಷದ ಅವಧಿಯವರೆಗೆ 

ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, ಇದೊಂದು 

ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
2 . ಶ್ರೀ ಎಂ .ಎನ್. ಶಂಕರ್‌ಭಟ್ ಇವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ 33, 169/ - ಮರುನೇಮಕಾತಿ ವೇತನವನ್ನು 

ಪಡೆಯಲು ಅರ್ಹರಾಗಿರುತ್ತಾರೆ. ಈ ವೇತನದ ಜೊತೆಗೆ ಅವರು ನಿವೃತ್ತಿ ಹೊಂದುವಾಗ ಪಡೆಯುತ್ತಿದ್ದ ಮೂಲ ವೇತನದ ಮೇಲೆ 
ಕಾಲಕಾಲಕ್ಕೆ ಲಭ್ಯವಾಗುವ ತುಟಿಭತ್ಯೆ, ಮನೆ ಬಾಡಿಗೆ ಭತ್ಯೆ , ನಗರ ಪರಿಹಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಇವರು 

ಪಡೆಯುತ್ತಿರುವ ನಿವೃತ್ತಿ ವೇತನದ ಮೇಲೆ ತುಟ್ಟಿಭತ್ಯೆ ಸೇರಿದಂತೆ ಯಾವುದೇ ಇತರ ಭತ್ಯೆಗಳು ಲಭ್ಯವಿರುವುದಿಲ್ಲ. 
3 . ಈ ಅಧಿಕಾರಿಯವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ ಹುದ್ದೆಯ 

ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು 

ಅರ್ಹರಾಗಿರುತ್ತಾರೆ . 
4 . ಈ ಅಧಿಕಾರಿಯವರು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು ಕೆ.ಸಿ.ಎಸ್.ಆರ್, ನಿಯಮ 150 ರ ಪ್ರಕಾರ ಗಳಿಕೆ ರಜೆ ಪಡೆಯಲು 

ಅರ್ಹರಾಗಿರುತ್ತಾರೆ. 
ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, 
ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಈ ಅಧಿಕಾರಿಯವರು ಅರ್ಹರಾಗಿರುವುದಿಲ್ಲ . 
ಸದರಿ ಅಧಿಕಾರಿಯವರ ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ 
ನೌಕರರು ಭರಿಸಿಕೊಡಲು ಬದ್ದರಾಗಿರತಕ್ಕದ್ದು. 
ಸದರಿ ಮರುನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ, ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ , ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ನೆರವೇರಿಸುವುದು . 
9. ಅವರು ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ ದೊರಕಬಹುದಾದ 

ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 
1996ರ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ ಮತ್ತು 1957 ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ 

ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ದರಾಗಿರುತ್ತಾರೆ. 
11. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 

ಅವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ , ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 
ಅವರು ಸರ್ಕಾರಕ್ಕೆ ತುಂಬಿಕೊಡಲು ಹೊಣೆಯಾಗಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೩೭ 


13. ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ( ರೂ . 50 - 00) ರೂಪಾಯಿಗಳ ಮೌಲ್ಯದ ಛಾಪಾ 

ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಭಂದನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ 
ಅಧಿಕಾರಿಯವರಿಂದ ಬರೆಯಿಸಿಕೊಳ್ಳತಕ್ಕದ್ದು . 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 154 ಸೇ -3 /12 ದಿನಾಂಕ: 18 .02.2012ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶದ ಮೇರೆಗೆ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 779 

- ಡಿ. ನಾಗೇಶ್ ಪಾಟಕ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ 


ಸಂಖ್ಯೆ: ಸಿಆಸುಇ 73 ಇಆಇ 2011 ( ಭಾಗ -1) ಬೆಂಗಳೂರು, ದಿನಾಂಕ: 03ನೇ ಮಾರ್ಚ್ 2012 


ವಿಷಯ : ಕರ್ನಾಟಕ ಸರ್ಕಾರದ ಇಲಾಖೆಗಳು ಖರೀದಿಸುವ ಗಣಕಯಂತ್ರ ಇತ್ಯಾದಿ ಪರಿಕರಗಳ ತಾಂತ್ರಿಕ ತಪಾಸಣೆ ಕುರಿತು. 
ಉಲ್ಲೇಖ : ದಿನಾಂಕ: 15 .07.2010ರ ಸುತ್ತೋಲೆಸಂಖ್ಯೆ : ಸಿಆಸುಇ 52 ಇಆಇ2010 

ಕರ್ನಾಟಕ ಸರ್ಕಾರದ ಇಲಾಖೆಗಳು ಖರೀದಿಸುವ ಗಣಕಯಂತ್ರ ಇತ್ಯಾದಿ ಪರಿಕರಗಳ ತಾಂತ್ರಿಕ ತಪಾಸಣೆ (for technical/pre 
dispatch inspection) ಗಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ರ ಪ್ರತಿನಿಧಿಗಳಾಗಿ ಅಧಿಕಾರಿಗಳನ್ನು ನಾಮ ನಿರ್ದೇಶಿಸಲು 
ಹಲವು ಕೋರಿಕೆಗಳು ಸ್ವೀಕೃತವಾಗುತ್ತಿವೆ. ಆದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಯಲ್ಲಿ ಸೀಮಿತವಾದ ಕೇವಲ ಮೂವರು 
ತಾಂತ್ರಿಕ ಅಧಿಕಾರಿಗಳು ಇರುವುದರಿಂದ ಹಾಗೂ ಅವರ ಮೇಲೆ ಈಗಾಗಲೇ ಸಾಕಷ್ಟು ಕಾರ್ಯಭಾರದ ಒತ್ತಡ ಇರುವುದರಿಂದ ಅವರು ಸದರಿ ತಾಂತ್ರಿಕ 
ಪರಿಶೀಲನೆ ಮಾಡುವುದು ಕಷ್ಟಸಾಧ್ಯವಾಗಿದೆಯೆಂಬ ಕಾರಣಕ್ಕಾಗಿ, ಮೇಲೆ ಉಲ್ಲೇಖಿಸಿದ ದಿನಾಂಕ: 15 . 07 .2010ರ ಸುತ್ತೋಲೆಯನ್ನು 
ಹೊರಡಿಸಲಾಯಿತು. ಅದರ ಪ್ರತಿಯನ್ನು ಲಗತ್ತಿಸಲಾಗಿದೆ. ಅದರನ್ವಯ, ಇಂತಹ ತಪಾಸಣೆಗಳನ್ನು ( Third party inspections) ಟೆಂಡರ್ 
ಪ್ರಕ್ರಿಯೆಯನ್ನು ಅನುಸರಿಸಿ ನೇಮಿಸಲಾದ ಮೆ || ನಿಸಾಕೀ ಟೆಕ್ನಾಲಜಿ ಸರ್ವೀಸ್, ಈ ಸಂಸ್ಥೆಯ ಮೂಲಕ ತಪಾಸಣೆಗೊಳಿಸಿ, ತಾಂತ್ರಿಕ ಪರಿಶೀಲನಾ 
ವರದಿಯನ್ನು ಪಡೆಯಬಹುದಾಗಿರುತ್ತದೆ ಹಾಗೂ ತಪಾಸಣೆಗೆ ತಗಲುವ ವೆಚ್ಚವನ್ನು ನಿಗದಿತ ದರಗಳಂತೆ ಆ ಸಂಸ್ಥೆಗೆ ಪಾವತಿಸಬಹುದಾಗಿರುತ್ತದೆಯೆಂದು 
ಸೂಚಿಸಲಾಯಿತು. ಸದರಿ ಸಂಸ್ಥೆಯೊಂದಿಗೆ ಮಾಡಲಾದ ಕರಾರು ದಿನಾಂಕ: 21 .11 .2011ರವರೆಗೆ ಇದ್ದು , ಅದು ಮುಕ್ತಾಯವಾಗಿರುತ್ತದೆ. 

2 . ಈ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರದ ಇಲಾಖೆಗಳು ಖರೀದಿಸುವ ಗಣಕಯಂತ್ರ ಇತ್ಯಾದಿ ಪರಿಕರಗಳ ತಾಂತ್ರಿಕ ತಪಾಸಣೆ (for 
technical/pre- dispatch inspection ) ಗಾಗಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ -( ಇ - ಆಡಳಿತ) ರ ವತಿಯಿಂದ ಹೊಸ ಸಂಸ್ಥೆಯನ್ನು 
ಟೆಂಡರ್ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡುವವರೆಗೆ ಅಥವಾ ಒಂದು ವರ್ಷದ ಅವಧಿಗೆ , ಇವುಗಳಲ್ಲಿ ಯಾವುದು ಮೊದಲೋ , ಅಲ್ಲಿಯವರೆಗೆ 
ದಿನಾಂಕ: 15.07.2010ರ ಸದರಿ ಸುತ್ತೋಲೆಯ ಸೌಲಭ್ಯವನ್ನು ಈ ಮೂಲಕ ವಿಸ್ತರಿಸಲಾಗಿದೆ. ಅದರಂತೆ, ಕರ್ನಾಟಕ ಸರ್ಕಾರದ ಇಲಾಖೆಗಳು 
ಖರೀದಿಸುವ ಗಣಕಯಂತ್ರ ಇತ್ಯಾದಿ ಪರಿಕರಗಳ ತಾಂತ್ರಿಕ ತಪಾಸಣೆ (for technical/ pre -dispatch inspection) ಯನ್ನು ಮೆ || ನಿಸಾಕಿ ಟೆಕ್ನಾಲಜಿ 
ಸರ್ವೀಸ್,ಎಸ್ - 10, ಶಾಲಿಮಾರ್ ಆರ್ಕೆಡ್, ನಂ .189 /44, 10ನೇ ಕ್ರಾಸ್, ವಿಲ್ಸನ್ ಗಾರ್ಡ್ನ್ , ಬೆಂಗಳೂರು- 560027 ( ದೂರವಾಣಿ ಸಂಖ್ಯೆ: 080 
22109401/41748859) ಯವರಿಂದ ತಪಾಸಣೆಗೊಳಿಸಿ, ತಾಂತ್ರಿಕ ಪರಿಶೀಲನಾ ವರದಿಯನ್ನು ಪಡೆಯಬಹುದಾಗಿರುತ್ತದೆ ಹಾಗೂ ತಪಾಸಣೆಗೆ ತಗಲುವ 
ವೆಚ್ಚವನ್ನು ಸದರಿ ಸುತ್ತೋಲೆಗೆ ಲಗತ್ತಿಸಿದ ದಿನಾಂಕ: 29.12 .2009ರ ಕೆಲಸದ ಆದೇಶ ಸಂಖ್ಯೆ : ಸಿಇಜಿ 51 ಹೆಚ್ ಆರ್ ಎಂಎಸ್ 2009ರಲ್ಲಿ ಒಳಗೊಂಡ 
ನಿಗದಿತ ದರಗಳ ಪಟ್ಟಿಯಂತೆ ಆ ಸಂಸ್ಥೆಗೆ ಪಾವತಿಸಬಹುದಾಗಿರುತ್ತದೆಯೆಂದು ಈ ಮೂಲಕ ತಿಳಿಸಿದೆ. ಇನ್ನು ಮುಂದೆ ಇಂತಹ ತಾಂತ್ರಿಕ 
ಪರಿಶೀಲನೆಯ ಕೋರಿಕೆಗಳನ್ನು ಸಿಆಸುಇ( ಇ - ಆಡಳಿತ) ಗೆ ಕಳುಹಿಸಬಾರದೆಂದು ಕೋರಿದೆ. 

ಜಿ. ಬಿ. ಬ್ರಹ್ಮಪ್ರಸಾದ್ 

ಪೀಠಾಧಿಕಾರಿ - 1 
ಪಿ . ಆರ್ . 780 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

( ಇ - ಆಡಳಿತ) 


ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಇ 67 ಆಖಇ 2001 , ಬೆಂಗಳೂರು, ದಿನಾಂಕ: 01 - 03 - 2012 . 
ವಿಷಯ : ಶ್ರೀ ಕೆ.ಸಿ. ರಾಜನ್, ನಿವೃತ್ತ ಉಪ ನಿರ್ದೇಶಕರು, ಖಜಾನೆ ಇಲಾಖೆ , ಇವರ ಅಮಾನತ್ತಿನ ಅವಧಿಯನ್ನು ಇತ್ಯರ್ಥಪಡಿಸುವ 

ಬಗ್ಗೆ ಆದೇಶ ತಿದ್ದುಪಡಿ ಕುರಿತು. 

ಮೇಲಿನ ವಿಷಯ ಕುರಿತ ಸರ್ಕಾರಿ ಆದೇಶ ಸಂಖ್ಯೆ : ಆಇ 67 ಆಖಇ 2001, ದಿನಾಂಕ: 15.11 .2011ರ ಪ್ರಸ್ತಾವನೆ ಭಾಗದಲ್ಲಿ “ವಯೋ 
ನಿವೃತ್ತಿ” ಎಂಬ ಪದದ ಬದಲಾಗಿ ” ಸ್ವಇಚ್ಚಾ ನಿವೃತ್ತಿ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

- ಬಿ .ಎಲ್ . ರಮೇಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 781 

ಆರ್ಥಿಕ ಇಲಾಖೆ, ( ಆಡಳಿತ & ಮುಂಗಡ ) 


೧೦೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೧ 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 6 ಖಾಯಂ ಲೋಕ್ ಅದಾಲತ್ ಸ್ಥಾಪನೆಯನ್ವಯ 2011 -12 ನೇ ಸಾಲಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ ಲಾ 57 ಎಲ್ಎಎಂ 2011 ದಿನಾಂಕ 07 - 04 - 2011 . 

2) ಸರ್ಕಾರದ ಆದೇಶ ಸಂಖ್ಯೆ : ಎಫ್ ಡಿ 43 ಬಿಆರ್‌ಎಸ್ 2011 ದಿನಾಂಕ 08 - 08 - 2011 , ಆರ್ಥಿಕ ಇಲಾಖೆರವರಿಂದ. 
3) ಸರ್ಕಾರದ ಆದೇಶ ಸಂಖ್ಯೆ : ಲಾ 11 ಎಲ್ಎ ಡಿ 2011 ದಿನಾಂಕ: 29 - 04 - 2011, 15 - 07 - 2011 ಮತ್ತು 13 - 09 - 2011 

4 ) ಕರಾಕಾಸೇ ಪ್ರಾಧಿಕಾರದ ಪತ್ರ ಸಂಖ್ಯೆ: ಪಿಎಲ್‌ಎ/ ಗ್ರಾಂಟ್ - 4 /2011 - 12 , ದಿನಾಂಕ: 23 - 01 - 2012. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 07 -04 -2011ರ ಆದೇಶದಲ್ಲಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಕ್ರಿಯಾ 
ಯೋಜನೆಗಳನ್ನು 2011- 12ನೇ ಸಾಲಿನಲ್ಲಿ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. ಅದರಂತೆ 6 ಲೋಕಅದಾಲತ್ ಸ್ಥಾಪನೆಗೆ 2011- 12ನೇ 
ಸಾಲಿಗೆ ರೂ . 25 ಲಕ್ಷಗಳ ಅನುದಾನವನ್ನು ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2014 - 00 -105 - 0 -11- 059 ರಡಿ ( ಯೋಜನೆ) ಒದಗಿಸಲಾಗಿದೆ ಮತ್ತು 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 6 ಜಿಲ್ಲೆಗಳ ಖಾಯಂ ಲೋಕ್ ಅದಾಲತ್ ಗಳಿಗೆ ಸಂಬಂಧಿಸಿದಂತೆ ಪೂರಕ ಅಂದಾಜುಗಳು 
ಎರಡನೇ ಕಂತಿನಲ್ಲಿ ಲೆಕ್ಕ ಶೀರ್ಷಿಕೆ 2014 - 00 - 105 - 0 - 11 - 059ರಡಿಯಲ್ಲಿ ಒಟ್ಟು ರೂ .90.00 ಲಕ್ಷಗಳಿಗೆ ಅನುಮತಿ ನೀಡಿದ್ದು ಅದರಲ್ಲಿ ಮೇಲೆ (2 ) 
ರಲ್ಲಿ ಓದಲಾದ ದಿನಾಂಕ 08 - 08 - 2011ರ ಸರ್ಕಾರದ ಆದೇಶದಲ್ಲಿ 6 ಖಾಯಂ ಲೋಕ್ ಅದಾಲತ್‌ಗಳ ನಿರ್ವಹಣೆ ಸಿಬ್ಬಂದಿ ವೆಚ್ಚ ಇತ್ಯಾದಿಗಾಗಿ 
ಹೆಚ್ಚುವರಿ ಅನುದಾನವಾಗಿ ರೂ . 75.00 ಲಕ್ಷಗಳನ್ನು ಒದಗಿಸಲಾಗಿದೆ. ಉಲ್ಲೇಖಿತ (3) ರಲ್ಲಿ ಓದಲಾದ ದಿನಾಂಕ 29 - 04 - 2011 ಮತ್ತು 
15 - 07 - 2011ರ ಸರ್ಕಾರದ ಆದೇಶದಲ್ಲಿ ಒಂದು ಮತ್ತು ಎರಡನೇ ಕಂತಾಗಿ ತಲಾ ರೂ . 6. 25 ಲಕ್ಷಗಳಂತೆ ಒಟ್ಟು ರೂ . 12.50 ಲಕ್ಷಗಳನ್ನು ಮತ್ತು 
ದಿನಾಂಕ 13 - 09 - 2011 ಆದೇಶದಲ್ಲಿ ಮೂರನೇ ಕಂತಾಗಿ ರೂ . 75 .00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 2011 - 12ನೇ ಸಾಲಿಗೆ ಬಿಡುಗಡೆ 
ಮಾಡಿದ ಒಟ್ಟು ರೂ .87. 50 ಲಕ್ಷಗಳ ಅನುದಾನಗಳನ್ನು 6 ಖಾಯಂ ಜನತಾ ನ್ಯಾಯಾಲಯಗಳ ಸಿಬ್ಬಂದಿಗಳ ವೇತನ ಹಾಗೂ ಇತರೆ ಖರ್ಚು 
ವೆಚ್ಚಗಳಿಗಾಗಿ ಭರಿಸಲಾಗಿದ್ದು , ಖಾಯಂ ಜನತಾ ನ್ಯಾಯಾಲಯಗಳ ಸಿಬ್ಬಂದಿಗಳ ವೇತನ ಹಾಗೂ ಇತರೆ ಖರ್ಚು - ವೆಚ್ಚಗಳಿಗಾಗಿ 2011 -12ನೇ ಸಾಲಿಗೆ 
ಉಳಿದ ರೂ .27 ,50,000, 00 ಗಳನ್ನು 4 ನೇ ಕಂತಿನಲ್ಲಿ ಪೂರ್ಣವಾಗಿ ಬಿಡುಗಡೆ ಮಾಡುವಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ 
ಸದಸ್ಯ ಕಾರ್ಯದರ್ಶಿಗಳು ಮೇಲೆ( 4)ರಲ್ಲಿ ಓದಲಾದ ದಿನಾಂಕ: 23 - 01 - 2012ರ ಪತ್ರದಲ್ಲಿ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಲಾ 11 ಎಲ್ಎಡಿ 2011 ಬೆಂಗಳೂರು, ದಿನಾಂಕ: 03.03.2012 
2011-12ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 6 ಜಿಲ್ಲೆಗಳಲ್ಲಿ ಖಾಯಂ ಲೋಕ್ ಅದಾಲತ್‌ಗಳ ಸ್ಥಾಪನೆಯ 
ಕಛೇರಿಗಳಲ್ಲಿನ ಖರ್ಚು ವೆಚ್ಚಗಳ ನಿರ್ವಹಣೆಗೆ ನಾಲ್ಕನೇ ಕಂತಾಗಿ ರೂ . 27.50 ಲಕ್ಷಗಳನ್ನು ( ರೂಪಾಯಿ ಇಪ್ಪತ್ತೇಳು ಲಕ್ಷ ಐವತ್ತು ಸಾವಿರಗಳು ಮಾತ್ರ) 
ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2014 - 00 -105 -0 - 11 -059 ( ಯೋಜನೆ) ಅಡಿ ಭರಿಸುವುದು. 
ಸದರಿ ಹಣವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ನಿಯಮಾನುಸಾರ ಬಳಸತಕ್ಕದ್ದು. 

ಇದಕ್ಕೆ ಆರ್ಥಿಕ ಇಲಾಖೆಯವರ ಟಿಪ್ಪಣಿ ಸಂಖ್ಯೆ: ಆಇ 70 ವೆಚ್ಚ - 10 2012 ದಿನಾಂಕ 29 - 02 - 2012ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುಕ್ಕಿಣಿ ದಿವಾಕರ್ 
ಪಿ . ಆರ್‌. 782 

ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ -2 ) 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು- ಬೆಂಗಳೂರು ರೈಲ್ವೆ ಮಾರ್ಗದಲ್ಲಿನ ನಾಗನಹಳ್ಳಿ ರೈಲು ನಿಲ್ದಾಣದಲ್ಲಿನ ಎಲ್.ಸಿ.ಸಂಖ್ಯೆ 107ರ 

ಬದಲಾಗಿ ರಸ್ತೆ ಕೆಳಸೇತುವೆಯ ಅಪ್ರೋಚ್ ರಸ್ತೆಯನ್ನು ನಿರ್ಮಿಸುವ ಕಾಮಗಾರಿಗೆ ಆಡಳಿತಾತ್ಮಕ 

ಅನುಮೋದನೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : 1) ದಿನಾಂಕ 2.8.2011 ಸಂಖ್ಯೆ ಎಲ್. ಕ್ಯು . ಸಿ. ಆರ್. 16 /2011- 12ರ ಮೈಸೂರು ಜಿಲ್ಲಾಧಿಕಾರಿಯವರ ಪತ್ರ. 

2 ) ದಿನಾಂಕ 26.5.2011 ಸಂಖ್ಯೆ ಡಬ್ಲೂ . 148/ ಡಿಎಲ್ /ಎಂವೈಎ . ಎಂವೈಎಸ್, ನೈರುತ್ಯ ರೈಲ್ವೆಯ ಕಾರ್ಯಪಾಲಕ 

ಇಂಜಿನಿಯರವರ ಪತ್ರ. 

ದಿನಾಂಕ 5.7.2011 ಸಂಖ್ಯೆ ಮೂಅಇ 41 ರಾರಾಹೆ 2011ರ ಸರ್ಕಾರಿ ಪತ್ರ 
4) ದಿನಾಂಕ 29.10.2011 ಸಂಖ್ಯೆ ಸಂಕದ: ಸೇಮೈ : ರಕೆಸೇ : ನಾಹಳ್ಳಿ : ಎಲ್.ಸಿ.107ರ ಮುಖ್ಯ ಇಂಜಿನಿಯರ್ ( ದ) 

ಸಂಪರ್ಕ ಮತ್ತು ಕಟ್ಟಡ, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರ ಪತ್ರ. 
5) ದಿನಾಂಕ 11.7.2011 ಸಂಖ್ಯೆ ಸಂಕದ: ಸೇಮೈ : ರಕೆಸೇ : ನಾಹಳ್ಳಿ: ಎಲ್.ಸಿ.107ರ ಮುಖ್ಯ ಇಂಜಿನಿಯರ್ ( ದ) 

ಸಂಪರ್ಕ ಮತ್ತು ಕಟ್ಟಡ, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರ ಪತ್ರ. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಇವರು ರಸ್ತೆ ಕೆಳಸೇತುವೆಯ ಅಪ್ರೋಚ್ ರಸ್ತೆ ನಿರ್ಮಾಣಕ್ಕೆ 4.02 
ಎಕರೆ ಭೂಸ್ವಾಧೀನದ ಅವಶ್ಯಕತೆಯಿದ್ದು, ಭೂಸ್ವಾಧೀನ ಸರ್ವೇ ಕೈಗೊಂಡು ಉಪ ನೋಂದಣಾಧಿಕಾರಿಯವರ ಕಾರ್ಯಾಲಯದ ನೋಂದಣಿ 


3 ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೧೦೩೯ 


ವಹಿವಾಟಿನ ಬೆಲೆಯ ಅಂಕಿ ಅಂಶದಂತೆ ಎಕರೆ ಒಂದಕ್ಕೆ ರೂ . 10.00 ಲಕ್ಷಗಳಂತೆ ಮಾರುಕಟ್ಟೆ ಬೆಲೆ ನಿಗದಿಪಡಿಸಿ ಒಟ್ಟು ಭೂಸ್ವಾಧೀನದ ವೆಚ್ಚ 
ರೂ . 66.28,600/ - ಗಳು ಆಗುವುದೆಂದು ಈ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಕೋರಿದ್ದಾರೆ . 

2) ಮೇಲೆ ಓದಲಾದ ಕ್ರ. ಸಂ ( 2) ರ ಪತ್ರವನ್ನು ನೈರುತ್ಯ ರೈಲ್ವೆಯ ಕಾರ್ಯಪಾಲಕ ಇಂಜಿನಿಯರ್, ಇವರು ಅಧೀಕ್ಷಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಮೈಸೂರು, ಇವರಿಗೆ ಬರೆದು ಅಗತ್ಯವಿರುವ ಜಮೀನನ್ನು ಕೂಡು ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನಪಡಿಸಿಕೊಳ್ಳಬೇಕೆಂದು 
ತಿಳಿಸಿರುತ್ತಾರೆ . 

3) ಮೇಲೆ ಓದಲಾದ ಕ್ರ. ಸಂ (3) ರ ಸರ್ಕಾರಿ ಪತ್ರದಲ್ಲಿ ಮುಖ್ಯ ಇಂಜಿನಿಯರವರಿಗೆ ಮೇಲಿನ ಕಾಮಗಾರಿಯನ್ನು ವೆಚ್ಚ ಹಂಚಿಕೆ ಆಧಾರದ 
ಮೇಲೆ ಕೈಗೆತ್ತಿಕೊಳ್ಳಲು ರೈಲ್ವೆ ಇಲಾಖೆಯೊಂದಿಗೆ ವ್ಯವಹರಿಸಿರುವ ಬಗ್ಗೆ ಮತ್ತು ಮಾರ್ಗದಲ್ಲಿನ ಟಿ. ಯು . ವಿ ಕೌಂಟ್ ಅಂದಾಜು ಪಟ್ಟಿಯನ್ನು 
ತಯಾರಿಸಲಾಗಿದೆಯೇ ಎಂಬ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ತಿಳಿಸಲಾಗಿತ್ತು. 

4 ) ಮೇಲೆ ಓದಲಾದ ಕ್ರ. ಸಂ . ( 4) ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಲೋಕೋಪಯೋಗಿ ಸಂಪರ್ಕ ಮತ್ತು ಕಟ್ಟಡ ( ದ), ಬೆಂಗಳೂರು, 
ಇವರು ಎಲ್. ಸಿ ಸಂಖ್ಯೆ 107 ರ ಬದಲಾಗಿ ರಸ್ತೆ ಕೆಳಸೇತುವೆಯನ್ನು ರೈಲ್ವೆಯವರು ಈಗಾಗಲೇ ನಿರ್ಮಿಸಲಾಗಿದ್ದು, ಟಿ.ವಿ . ಯು ಒಂದು ಲಕ್ಷಕ್ಕಿಂತ 
ಕಡಿಮೆ ಅಂದರೆ 6514 ಟಿವಿಯು ಕೌಂಟ್ ಇರುವುದರಿಂದ ಕಾಮಗಾರಿಯನ್ನು ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಂಡಿರುವುದಿಲ್ಲವೆಂದು, 
ಸೇತುವೆಯ ಕಾಮಗಾರಿಯನ್ನು ರೈಲ್ವೆಯಿಂದಲೇ ನಿರ್ವಹಿಸಲಾಗಿರುವುದರಿಂದ, ಅಪ್ರೋಚ್ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆಯಿಂದ 
ಕೈಗೆತ್ತಿಕೊಳ್ಳಬೇಕಾಗಿದೆ ಎಂದು ತಿಳಿಸಿರುತ್ತಾರೆ. 

5) ಮೇಲೆ ಓದಲಾದ ಕ್ರ. ಸಂ (5) ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ ( ದ), ಬೆಂಗಳೂರು, ಇವರು, ಕೆ. ಆರ್ .ಎಸ್. 
ರಸ್ತೆಯಿಂದ ಶ್ಯಾದನಹಳ್ಳಿ ಮಾರ್ಗವಾಗಿ ನಾಗನಹಳ್ಳಿಗೆ ಸೇರುವ ರಸ್ತೆ ಸರಪಳಿ 4 .915 ಕಿ. ಮೀ ನಲ್ಲಿ ಬರುವ ಮೈಸೂರು ಬೆಂಗಳೂರು ರೈಲ್ವೆ 
ಮಾರ್ಗದಲ್ಲಿನ ನಾಗನಹಳ್ಳಿ ಹತ್ತಿರ ಬರುವ ಎಲ್. ಸಿ.ಸಂಖ್ಯೆ 107ರ ಬದಲಾಗಿ ರಸ್ತೆ ಕೆಳಸೇತುವೆಯನ್ನು ರೈಲ್ವೆಯವರು ನಿರ್ಮಿಸಿದ್ದು, ಕೆಳಸೇತುವೆಗೆ 
ಅಪ್ರೋಚ್ ರಸ್ತೆಯನ್ನು ನಿರ್ಮಿಸಲು ರೂ . 390.00 ಲಕ್ಷಗಳ ಮೊತ್ತದ ಅಂದಾಜು ಪಟ್ಟಿಯನ್ನು ಲೋಕೋಪಯೋಗಿ ಇಲಾಖೆಯು ತಯಾರಿಸಿದ್ದು, ಈ 
ಅಂದಾಜಿನಲ್ಲಿ ರೂ . 80.00 ಲಕ್ಷಗಳ ಭೂಸ್ವಾಧೀನದ ಮೊತ್ತವು ಸೇರಿದೆ ಎಂದು ತಿಳಿಸುತ್ತಾ , ಕಾಮಗಾರಿಯನ್ನು ಕೈಗೊಳ್ಳಲು ಭೂಸ್ವಾಧೀನ ಮೊತ್ತ ರೂ . 
80.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಕೋರಿದ್ದಾರೆ. 
6) ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಮೂಆಇ 41 ರಾರಾಹ 2011 ಬೆಂಗಳೂರು, ದಿನಾಂಕ: 05 - 03 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು - ಮೈಸೂರು ರೈಲು ಮಾರ್ಗದ ನಾಗನಹಳ್ಳಿ ರೈಲು ನಿಲ್ದಾಣದಲ್ಲಿ 
ಬರುವ ಎಲ್. ಸಿ ಸಂಖ್ಯೆ 107ರ ಬದಲಾಗಿ ರಸ್ತೆ ಕೆಳಸೇತುವೆಯ ಅಪ್ರೋಚ್ ರಸ್ತೆಯ ನಿರ್ಮಾಣದ ರೂ . 390.00 ( ಮುನ್ನೂರ ತೊಂಬತ್ತು ಲಕ್ಷ 
ರೂಪಾಯಿಗಳು ಮಾತ್ರ) ಲಕ್ಷಗಳ ಅಂದಾಜಿನ ಮೊತ್ತದ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ 
ಅನುಮೋದನೆಯನ್ನು ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ. 

( ಅ) ಸರ್ಕಾರಕ್ಕೆ ಪ್ರತಿ ತಿಂಗಳು ಸಲ್ಲಿಸುವ ಪ್ರಗತಿಯ ವರದಿಯಲ್ಲಿ ಕಾಮಗಾರಿಯ ಭೌತಿಕ ಪ್ರಗತಿ /ಹಣ ಉಪಯೋಗಿಸಿದ ವಿವರಗಳು 
ಒಳಗೊಂಡಿರತಕ್ಕದ್ದು. 
( ಆ) ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
( ಇ) ಕಾಮಗಾರಿಯನ್ನು ವಿಳಂಬ ಮಾಡಿದ್ದಲ್ಲಿ ಈ ವಿಳಂಬಕ್ಕೆ ಸಂಪೂರ್ಣವಾಗಿ ಲೋಕೋಪಯೋಗಿ ಇಲಾಖೆಯೇ 
ಜವಾಬ್ದಾರಿಯಾಗಿರುತ್ತದೆ. 

ಈ ಹೆಚ್ಚುವರಿ ಮೊತ್ತ/ಪರಿಷ್ಕೃತ ಅಂದಾಜನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
3) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 32 ವೆಚ್ಚ -1/2012 ದಿನಾಂಕ 23 .01.2012ರನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 
ಪಿ.ಆರ್. 783 

ಸರ್ಕಾರದ ಅಧೀನ ಕಾರ್ಯದರ್ಶಿ . 

ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ. 
INFRASTRUCTURE DEVELOPMENT SECRETARIAT 
Sub : Release of funds towards Construction of new Railway line between Kadur – Sakaleshpura via Chikmagalur - 

reg . 
Read : 1 . G . O . No . IDD 35 NSW 09 dated 24 . 04 . 2010 

2 . G. 0 . No . IDD 29 NSW 10 dated 1.6 .2010 . 
3. G . O . No. IDD 29 NSW 10 dated 4 .12. 2010 . 
4 . G . 0 . No. IDD 29 NSW 2010 dated 09. 02 .2011 
5 G . O . No .IDD 29 NSW 10 dated 23 . 05 . 2011 . 
6 . Letter no . W63 /CN/BNC/MPIC & UC Datd 03.01.2012 

received from the CE/CN / East/SWR , Bangalore. 
Preamble : 

IN G .O read at ( 1) above, Government of Karnatka has taken up the balance work of Kadur - Sakaleshpura (via 
Chikmagalur) railway project on 50 :50 cost sharing basis between Government of Karnataka & Ministry of Railway. This project was 


0080 


BOT : 37 DOTS , TODO WOD , geen 09 , 9009 


XDR - O 


sanctioned during April 1999 and the total length of the project is 93 kms & cost of the project is Rs. 256 . 17 crore . The expenditure 
so far is Rs. 82. 28 crores . 

2. In the G .O read at Sl.No. ( 2) to (5 ) above , the State Government has released Rs 55 .00 crores towards the share of the 
State Government for kadur - Sakaleshpra via Chikmagalur railway project. 

3 . In the letter read at (6 ) above , the Chief Engineer, South Western Railway, Bangalore , has stated that the share of 
Government of Karnataka works out to Rs. 71.00 crores . The amount deposited by Government of Karnataka so far this project is 
Rs. 55 .00 crores , as such , arreas of Rs. 16 .00 crores which has already been spent is required to be deposited . In the current 
financial year, expenditure to an extent of Rs. 60.00 crores is likely to be incurred for the next three months. Hence , he has rquested 
to release Rs. 31 .00 crores to South Western Railways . 

4 . The proposal of Railways has been examined and decided to release Rs. 31.00 crores (Rupees Thirty One crores only ) 
out of the Budget of Rs. 256 .52 crore Provided under the Head of Account" 5465 -01- 190 - 3 -05 "- 211-(Plan ) investment towards cost 
sharing for new railway projects during 2011 - 2012 . 
5 . Hence this Order. 

GOVERNMENT ORDER NO. IDD 29 NSW 2010, BANGALORE, DATED 22 .02. 2012 . 
Under the circumstances explained in the preamble, Government is pleased to release Rs. 31.00 crores (Rupees Thirty One 
crores only) to South Western Railway, Bangalore being the part of the share ofGovernment of Karnataka . 

2. the expenditure shall be met under the head of Account " 5465-01 - 190 - 3-05 " 211 (plan ) investment out of the budget 
provision Rs. 256 .52 crores towards cost sharing for new railway projects during 2011 - 12 . 

3 . South Western Railway shall furnish the Utilization Certificate to Government. 

4 . South Western Railway is informed that Government of Karnataka does not agree to the revised project cost in the 
absence of adequate justification . 

5 . The Chief Executive Officer , K -RIDE , Bangalore is authorized to draw the amount on a payee s receipt duly countersigned 
by the Under Secretary to Government, Infrastructure Development Department and K - RIDE shall in turn deposit the same with the 
Financial Advisor and Chief Accounts Officer (Construction ), South Western Railway, Bangalore. 
6 . This Order is issued with the concurrence of Fianance Department vide Note No . FD 156 Exp -1/ 12 dated 14 -02- 2012 . 

By Order and in the name of the Governor ofKarnataka , 

S . J. SAMPATH KUMAR 

Under Secretary to Government, 
P . R . 784 

Infrastructure Development Department 


INFRASTRUCTURE DEVELOPMENT SECRETARIAT 
Sub : Release of Rs 1000 Lakhs. Under Karnataka Infrastructure Project Development Fund – reg . 
Read : 1 . Government Order No. IDD 61 ITS 2009 (PI), Dated 01. 10 . 2010 . 

2. Government Order No . IDD 61 ITS 2009 (PI), Dated 24 .02 .2012 . 
Preamble : 

In the Government order read at ( 1) above , Government has accorded sanction for the establishment of Karnataka 
Infrastructure Project Development Fund (KIPDF ) to assist project development activities covering preparation of pre- feasibility & 
feasibility reports, detailed project reports (DPRs ), Techno economic feasibility reports , advisory services for undertaking 
transaction , inter alia , marketing & communication & implementation of infrastructure projects subject to the detailed operational 
guidelines . 

In the Government order read at (2) above, Government has accorded approval to the KIPDF detailed operational 
guidelines which is based on the lines of LIPDF guidelines issued by Government of India . 

The proposal has been examined in detail & Government has agreed to released Rs 1000 Lakhs (Rupees One Thousand 
Lakhs only ) under Karnataka Infrastructure Project Development Fund . 
Hence the following order. 

GOVERNMENT ORDER NO . IDD 38 ITS 2011 , BANGALORE, DATED 03 .03 .2012 
After detailed examination , Government is pleased to sanction Rs 1000 Lakhs (Rupees One Thousand Lakhs only ) under 
the Head of Account 5465 -01- 190 -1 - 15 Karnataka Infrastructure Project Development Fund ( Plan) – 132 Capital Expenses towards 
the revolving fund maintained by KSIIDC , Bangalore to be utilized for the purposes mentioned in the detailed KIPDF Operational 
Guidelines issued on 24 .02 . 2012 

The Managing Director, KSSIIDC is authorized to draw the amount on payees receipt duly countersigned by under Secretary 
to Government, Infrastructure Developmet Department from the State Huzoor Treasury , Bangalore . 

The Expenditure shall bemet out under head of account 5465 -01-190 - 1- 15 Karnataka Infrastructure Project Development 
Fund (Plan )- 132 Capital Expenses. 

This order is issued with the concurrence of Finance Department vide their U .O Note no . FD 100 EXP1/12 dated 
21.02.2012 

By Order and in the name of the Governor of Karnataka, 

R . Shivalingaiah 

Under Secretary to Government, 
P . R . 785 

Infrastructure Development Department 


